RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಫೆಬ್ರವರಿ ೭, ೨೦೧೩ (ಮಾಘ ೧೮, ಶಕ ವರ್ಷ ೧೯೩೪) ಸಂಚಿಕೆ ೬ 
Volume 148 Bangalore, Thursday, February 7, 2013 (Magha 18, Shaka Varsha 1934) Issue 6 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಆಡಳಿತಾಧಿಕಾರಿಗಳು, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ಭೀಮರಾಯನಗುಡಿ 
ಇವರ ನಡವಳಿಗಳು 


ವಿಷಯ : ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರ ಅನಧಿಕೃತ ಗೈರುಹಾಜರಿ ಮತ್ತು ಶಿಸ್ತು ಕ್ರಮ ಜರುಗಿಸಿ, 
ಕೆಲಸದಿಂದ ತೆಗೆದುಹಾಕುವ ಬಗ್ಗೆ 


ಉಲ್ಲೇಖ: 1 ಈ ಕಾರ್ಯಾಲಯದ ಸುತ್ತೋಲೆ ಸಂ : ಕಾಡಾ/ಸಿ-1/90/05-06/3460 ದಿನಾಂಕ : 22-10-09 

2. ಸ.ಕಾ.ನಿ.ಅಂ.ರು, ಕೃಭಾಜನಿನಿ, ಹೊಲಗಾಲುವೆ ಉಪ ವಿಭಾಗ ಸಂ : 16, ರಾಂಪೂರ ಇವರ ಪತ್ರ 
ಸಂ: ಕೃಭಾಜನಿನಿ/ಹೊಗಾಉವಿ-16/ರಾ೦ಪೂರ/ಸಿ-2/ಕ್ಯಾಂಪ್‌ ಭೀ.ಗುಡಿ, ದಿನಾಂಕ : 11-11-2009. 

3. ಈ ಕಾರ್ಯಾಲಯದ ಆದೇಶ ಸಂ : ಕಾಡಾ/ಸಿ-2/32/ಅನಧಿಕೃತ ಗೈರುಹಾಜರಿ/09-10/4725, 
ದಿನಾಂಕ : 16-12-09. 

4. ಕಾ.ನಿ.ಅಂ.ರು, ಕೃಭಾಜನಿನಿ, ಹೊಲಗಾಲುವೆ ವಿಭಾಗ ಸಂ. 4, ಆಲಮೇಲ ಇವರ ಪತ್ರ ಸಂ 
ಕೃಭಾಜನಿನಿ/ಹೊವಿ-4/ಇತರೆ/09-10/1392, ದಿನಾಂಕ : 26-9-2010. 

5. ಈ ಕಾರ್ಯಾಲಯದ ಕಾರಣ ಕೇಳುವ ನೋಟೀಸು ಸಂ.ಕಾಡಾ/ಸಿ-2/32/ಅಗೈಹಾ/09-10/592-93, 
ದಿನಾಂಕ : 13-5-2010. 

6. ಸ.ಕಾ.ನಿ.ಅಂ.ರು, ಕೃಭಾಜನಿನಿ, ಹೊಲಗಾಲುವೆ ಉಪ ವಿಭಾಗ ಸಂ : 16, ರಾಂಪೂರ ಇವರ ಪತ್ರ 
ಸಂ: ಕೃಭಾಜನಿನಿ/ಹೊಗಾಉವಿ-16/ರಾ೦ಪೂರ/ಸಿ-2/10-11/211, ದಿನಾಂಕ : 24-9-10 

7. ಸದರ ಸಂ. 231, ದಿನಾಂಕ : 12-10-2010. 

8. ಈ ಕಾರ್ಯಾಲಯದ ಆದೇಶ ಸಂ: ಸಿ-2/32/ಅಗೈಹಾ/09-10/4134, ದಿನಾಂಕ : 30-10-2010 
ಮಂಡನಾಧಿಕಾರಿ ಮತ್ತು ಇಲಾಖಾ ವಿಚಾರಣಾಧಿಕಾರಿಗಳ ನೇಮಕ. 

9. ವಿಚಾರಣಾಧಿಕಾರಿಗಳು ಹಾಗೂ ಕಾ.ನಿ.ಅಂ.ರು, ಹೊಲಗಾಲುವೆ ವಿಭಾಗ ಸಂ : 3, ಕೃಭಾಜನಿನಿ, 
ಆಲಮಟ್ಟಿ ಇವರ ಪತ್ರ ಸಂ : ಕೃಭಾಜನಿನಿ/ಹೊವಿ-3/ಸಿಬ್ಬಂದಿ/ಇ.ವಿ/10-11/1213, ದಿನಾಂಕ 
30-12-2010 (ವಿಚಾರಣಾ ವರದಿ). 

10. ಈ ಕಾರ್ಯಾಲಯದ ದ್ವಿತೀಯ ಕಾರಣ ಕೇಳುವ ನೋಟೀಸು ಸಂ : ಕಾಡಾ/ಸಿ-2/32/ಅಗೈಹಾ/ 
09-10/5313, ದಿನಾಂಕ : 2-2-2011. 

1. ಸ.ಕಾ.ನಿ.ಅಂ.ರು, ಕೃಭಾಜನಿನಿ, ಹೊಲಗಾಲುವೆ ಉಪ ವಿಭಾಗ ಸಂ : 16, ರಾಂಪೂರ ಇವರ ಪತ್ರ 
ಸಂ :ಕೃಭಾಜನಿನಿ/ಹೊಗಾಉವಿ-16/ಸಿ-2/10-11/335, ದಿನಾಂಕ : 14-2-1. 

12. ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರ ಮನವಿ ದಿನಾಂಕ : 15-2-1 

13. ಈ ಕಾರ್ಯಾಲಯದ ಪತ್ರ ಸಂ :ಕಾಡಾ/ಸಿ-2/32/09-10/2758, ದಿನಾಂಕ : 9-9-1] 

14. ಸ.ಕಾ.ನಿ.ಅಂ.ರು, ಕೃಭಾಜನಿನಿ, ಹೊಲಗಾಲುವೆ ಉಪ ವಿಭಾಗ ಸಂ : 16, ರಾಂಪೂರ ಇವರ ಪತ್ರ 
ಸಂ : ಕೃಭಾಜನಿನಿ/ಹೊಗಾಉವಿ-16/ಸಿ-2/11-12/189, ದಿನಾಂಕ : 15-9-11. 

15. ಈ ಕಾರ್ಯಾಲಯದ ಆದೇಶ ಸಂ : ಕಾಡಾ/ಸಿ-1/71/05-06/467, ದಿನಾಂಕ : 19-4-2007. 


(೩೨೫) 


೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





ಪ್ರಸ್ತಾವನೆ : 

ಉಲ್ಲೇಖ-1ರ ಈ ಕಾರ್ಯಾಲಯದ ಸುತ್ತೋಲೆ ದಿನಾಂಕ : 22-10-2009ರ ಮೂಲಕ ಈ ಪ್ರಾಧಿಕಾರದ ಅಧೀನ ಕಾರ್ಯಾಲಯಗಳಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಅಧಿಕಾರಿ/ಸಿಬ್ಬಂದಿಗಳು ದೀರ್ಥಕಾಲದಿಂದ ಕಛೇರಿ ಕೆಲಸಕ್ಕೆ ಅನಧಿಕೃತ ಗೈರುಹಾಜರು ಇರುವ ಪ್ರಕರಣದಲ್ಲಿ ಕೆಲಸಕ್ಕೆ ಮರು ಹಾಜರಾತಿ 
ಪಡಿಸಿಕೊಳ್ಳುವ ಮತ್ತು ಇಲಾಖಾ ವಿಚಾರಣೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿ/ಸಿಬ್ಬಂದಿಯವರ ಸೇವಾ ಪುಸ್ತಕ ಮತ್ತು ಪ್ರಮಾಣ ಪತ್ರವನ್ನು 
ದೃಢೀಕರಣದೊಂದಿಗೆ ಸಲ್ಲಿಸಲು ತಿಳಿಸಲಾಗಿದೆ. ಸದರಿ ಸುತ್ತೋಲೆಯಂತೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಹೊಲಗಾಲುವೆ ಉಪ ವಿಭಾಗ 
ಸಂ : 16, ಕೃಭಾ.ಜ.ನಿ.ನಿ. ರಾಂಪೂರ ಇವರು ಉಲ್ಲೇಖ-2 ರ ಪತ್ರದ ಮೂಲಕ ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರು ದಿನಗೂಲಿ 
ಸೇವೆಯಿಂದ ಸಕ್ರಮಗೊಂಡು ಸದರಿ ಕಾರ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಇವರು ದಿನಾಂಕ : 3-4-2009 ರಿಂದ 11-11-2009ರ ವರೆಗೆ ಕಛೇರಿ 
ಕೆಲಸಕ್ಕೆ ಅನಧಿಕೃತ ಗೈರುಹಾಜರಿದ್ದು, ಕೆಲಸಕ್ಕೆ ಮರು ಹಾಜರುಪಡಿಸಿಕೊಳ್ಳಲು ಕೋರಿರುವುದಿಲ್ಲವೆಂದು ಪ್ರಮಾಣ ಪತ್ರದೊಂದಿಗೆ ವರದಿ ಸಲ್ಲಿಸಿರುವರು. ಸದರಿ 
ವರದಿಯನ್ನು ಪರಿಶೀಲಿಸಿ ಉಲ್ಲೇಖ-3ರ ಈ ಕಾರ್ಯಾಲಯದ ಆದೇಶದ ಮೂಲಕ ಸರಕಾರದ ಅಧಿಕೃತ ಜ್ಞಾಪನಾ ಸಂ: ಡಿಪಿಎಆರ್‌//ಎಸ್‌ಡಿಇ/94, 
ದಿನಾಂಕ : 26-2-1994ರಂತೆ ಕಾರ್ಯಾಲಯದ ಕೆಲಸಗಳಿಗೆ ಅನಧಿಕೃತ ಗೈರುಹಾಜರು ಇರುವುದರಿಂದ, ಅವರ ಎರುದ್ಧ ಇಲಾಖಾ ವಿಚಾರಣೆ ಬಾಕಿ 
ಇರಿಸಿ, ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ, ನಿಯಮ-10ರಡಿ ಪ್ರದತ್ತವಾದ ಅಧಿಕಾರದಂತೆ 
ಶ್ರೀ ರಾಮಣ್ಣ ತಂ. ಗುರುಪ್ಪ ಕಮ್ಮಾರ, ಕಾವಲುಗಾರ ಇವರನ್ನು ಅಮಾನತ್ತಿನಲ್ಲಿಡಲಾಗಿದೆ. 


ಉಲ್ಲೇಖ-4ರಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರರು, ಹೊಲಗಾಲುವೆ ವಿಭಾಗ ಸಂ : 4, ಕೃಭಾ.ಜ.ನಿ.ನಿ. ಆಲಮೇಲ ಇವರು ಸದರಿ ನೌಕರರ 
ಎರುದ್ಧ ಆರೋಪ ಪಟ್ಟಿಗಳನ್ನು ಅನುಬ೦ಧ-1 ರಿಂದ 4ರಲ್ಲಿ ತಯಾರಿಸಿ ಅನುಮೋದನೆಗಾಗಿ ಸಲ್ಲಿಸಿರುವುದನ್ನು ಪರಿಶೀಲಿಸಿ ಉಲ್ಲೇಖ-5ರ ಈ 
ಕಾರ್ಯಾಲಯದ ಪತ್ರದ ಮೂಲಕ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ-11ರ 
ಮೇರೆಗೆ ಶಿಸ್ತು ಕ್ರಮ ಜರುಗಿಸುವ ಕುರಿತು ಕಾರಣ ಕೇಳುವ ನೋಟೀಸಿನೊಂದಿಗೆ ಆಪಾದನಾ ಪಟ್ಟಿ 1 ರಿಂದ 4 ರಲ್ಲಿ ಜಾರಿ ಮಾಡಿ 15 ದಿವಸಗಳಲ್ಲಿ 
ಆರೋಪಗಳ ಕುರಿತು ರಕ್ಷಣಾತ್ಮಕ ಲಿಖತ ಹೇಳಿಕೆಯನ್ನು ಕಾರ್ಯಾಲಯದ ಮುಖ್ಯಸ್ಥರ ಮೂಲಕ ಸಲ್ಲಿಸಲು ಅಥವಾ ಮೌಖಿಕವಾಗಿ ಹೇಳಲು ಸಹ ಸದರಿ 
ನೌಕರರಿಗೆ ಅವಕಾಶ ನೀಡಲಾಗಿತ್ತು. ಉಲ್ಲೇಖ-6 ರಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಹೊಲಗಾಲುವೆ ಉಪ ವಿಭಾಗ 
ಸಂ : 16, ಕೃಭಾ.ಜ.ನಿ.ನಿ. ರಾಂಪೂರ ಇವರು ಸದರಿ ನೋಟೀಸು ಮತ್ತು ಆರೋಪ ಪಟ್ಟಿಗಳನ್ನು ಆಪಾದಿತರಿಗೆ ಜಾರಿಗೊಳಿಸಿ ಅವರಿಂದ ದಿನಾಂಕ : 
18-9-2010 ರಂದು ಸ್ವೀಕೃತಿ ಪಡೆದು ಸಲ್ಲಿಸಿರುವರು. ಉಲ್ಲೇಖ-7ರ ಮೂಲಕ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತ ರವರು ಆಪಾದಿತ ನೌಕರರು 
ಆರೋಪಗಳಿಗೆ ಸಲ್ಲಿಸಿದ ವಿವರಣೆಯನ್ನು ಈ ಕಾರ್ಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಆಪಾದಿತ ನೌಕರರು ದಿನಾ೦ಕ : 30-9-2010ರ ವಿವರಣೆಯಲ್ಲಿ 
ಆರೋಗ್ಯ ಸ್ಥಿತಿ ಸರಿ ಇರದ ಕಾರಣ ಕಾರ್ಯಾಲಯದ ಕೆಲಸಕ್ಕೆ ಹಾಜರಾಗಿರುವುದಿಲ್ಲ ಮತ್ತು ಕಾರ್ಯಾಲಯದಿಂದ ಬ೦ದ ಪತ್ರಗಳು ಮನೆಯಲ್ಲಿ ಯಾರೂ 
ಇರದ ಪ್ರಯುಕ್ತ ಮರಳಿ ಹೋಗಿರುತ್ತವೆ. ಮತ್ತು ದಿನಾಂಕ : 16-6-2010 ರಂದು ಬಂದ ಕಾರ್ಯಾಲಯದ ಪತ್ರಕ್ಕೆ ಸೇರಿದ್ದು, ಕಛೇರಿ ಕೆಲಸಕ್ಕೆ ಅನಧಿಕೃತ 
ಗೈರುಹಾಜರಾಗದಿರುವ ತಪ್ಪನ್ನು ಕ್ಷಮಿಸಿ ಕಛೇರಿ ಕೆಲಸಕ್ಕೆ ಹಾಜರು ಪಡಿಸಿಕೊಳ್ಳಲು ಮತ್ತು ಇನ್ನು ಮುಂದೆ ತಪ್ಪನ್ನು ಮಾಡಿದರೆ ಶಿಸ್ತು ಕ್ರಮ ಜರುಗಿಸಲು 
ವಿನಂತಿಸಿಕೊಂಡಿರುತ್ತಾರೆ. ಸದರಿ ನೌಕರರು ಮನವಿಯಲ್ಲಿ ವಿನಂತಿಸಿಕೊ೦ಡಿರುವಂತೆ, ಇದೂವರೆಗೂ ಕಛೇರಿ ಕೆಲಸಕ್ಕೆ ಹಾಜರಾಗಿರುವುದಿಲ್ಲವೆಂದು ಸಹಾಯಕ 
ಕಾರ್ಯನಿರ್ವಾಹಕ ಅಭಿಯಂತರು ವರದಿ ಸಲ್ಲಿಸಿರುವರು. 


ಉಲ್ಲೇಖ-8ರ ಈ ಕಾರ್ಯಾಲಯದ ಆದೇಶದ ಮೂಲಕ ಸದರಿ ನೌಕರರು ಕಛೇರಿ ಕೆಲಸಕ್ಕೆ ಅನಧಿಕೃತ ಗೈರುಹಾಜರು ಇರುವುದರಿಂದ 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು-1957ರ, ನಿಯಮ-11(5) ರಂತೆ ಇಲಾಖಾ ವಿಚಾರಣೆ 
ನಡೆಸಲು ವಿಚಾರಣಾಧಿಕಾರಿಗಳು ಮತ್ತು ಮಂಡನಾಧಿಕಾರಿಯನ್ನು ನೇಮಿಸಲಾಗಿದೆ. ಉಲ್ಲೆಖ-9ರಂತೆ ವಿಚಾರಣಾಧಿಕಾರಿಗಳು ಈ ಕಾರ್ಯಾಲಯದ 
ಆದೇಶದಂತೆ ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರ ಎರುದ್ಧ ಇಲಾಖಾ ವಿಚಾರಣೆ ನಡೆಸಿ ಸದರಿ ನೌಕರರು ಕಛೇರಿ ಕೆಲಸಕ್ಕೆ ಅನಧಿಕೃತ 
ಗೈರುಹಾಜರು ಇರುವುದನ್ನು ಒಪ್ಪಿಕೊಂಡಿರುವುದರಿಂದ ಮತ್ತು ಸದರಿ ನೌಕರರ ಮೇಲೆ ಮಾಡಲಾದ ಆರೋಪಗಳು ಸಾಬೀತಾಗಿರುವುದಾಗಿ ತಿಳಿಸಿ, 
ವಿಚಾರಣಾ ವರದಿಯನ್ನು ಸಲ್ಲಿಸಿರುವರು. ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣೆ ವರದಿಯನ್ನು ಉಲ್ಲೇಖ-10ರಂತೆ ಆರೋಪಿತ ನೌಕರನಿಗೆ ದ್ವಿತೀಯ 
ಕಾರಣ ಕೇಳುವ ನೋಟೀಸು ಜಾರಿ ಮಾಡಿ ವಿಚಾರಣಾ ವರದಿ ಒಪ್ಪಿಕೊಳ್ಳುವ/ತಿರಸ್ಕರಿಸುವ ಕುರಿತು ವಿವರಣೆಯನ್ನು ಒಂದು ವಾರದೊಳಗಾಗಿ ಸಲ್ಲಿಸಲು 
ಸೂಚಿಸಿ ಕಾಲಾವಕಾಶ ನೀಡಲಾಗಿತ್ತು ಉಲ್ಲೇಖ-।1 ರಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಹೊಲಗಾಲುವೆ ಉಪ ವಿಭಾಗ 
ಸಂ. 16, ಕೃಭಾ.ಜ.ನಿ.ನಿ. ರಾಂಪೂರ ಇವರು ಈ ಕಾರ್ಯಾಲಯದಿಂದ ಜಾರಿಗೊಳಿಸಿದ ನೋಟೀಸನ್ನು ಆರೋಪಿತ ನೌಕರರು ಸ್ಟೀಕರಿಸಿದ 
ದಿನಾಂಕದೊಂದಿಗೆ ರುಜು ಪಡೆದು ಈ ಕಾರ್ಯಾಲಯಕ್ಕೆ ಸಲ್ಲಿಸಿರುತ್ತಾರೆ. ಉಲ್ಲೇಖ-12ರಂತೆ ಸದರಿ ನೌಕರನು ನೇರವಾಗಿ ಈ ಕಾರ್ಯಾಲಯಕ್ಕೆ ಮನವಿ 
ಅರ್ಜಿ ಸಲ್ಲಿಸಿ, ಮಾಡಿದ ತಪ್ಪುಗಳನ್ನು ಅಧಿಕಾರಿಗಳ ಸಮಕ್ಷಮ ಒಪ್ಪಿಕೊಂಡಿರುವುದಾಗಿ ತಿಳಿಸಿ, ಇನ್ನು ಮುಂದೆ ಈ ರೀತಿ ತಪ್ಪಾಗದಂತೆ ನಿಗಾವಹಿಸುತ್ತೇನೆ, 
ದಯಾಳುಗಳು ಕರುಣೆ ತೋರಿಸಿ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳಲು ಅರಿಕೆ ಮಾಡಿಕೊ೦ಂಡಿರುವರು. ಉಲ್ಲೇಖ-13ರ ಈ ಕಾರ್ಯಾಲಯದ ಪತ್ರದ ಮೂಲಕ 
ಸದರಿ ನೌಕರನು ನೇರವಾಗಿ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವುದಕ್ಕೆ 6 ಅಂಶಗಳಿಗೆ ಮಾಹಿತಿಯನ್ನು ಸಲ್ಲಿಸಲು ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರವರಿಗೆ ತಿಳಿಸಲಾಗಿದೆ. 


ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಉಲ್ಲೇಖ-14ರ ಮೂಲಕ ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರು 
ದಿನಾಂಕ : 3-4-2007 ರಿಂದ ಇಂದಿನವರೆಗೆ ಅನಧಿಕೃತ ಗೈರುಹಾಜರಾಗಿದ್ದು, ಕಾರ್ಯಾಲಯಕ್ಕೆ ಹಾಜರಾಗಿರುವುದಿಲ್ಲ. ಮತ್ತು ಯಾವುದೇ ಮನವಿ 
ಸಲ್ಲಿಸಿರುವುದಿಲ್ಲ. ಹಾಗೂ ಸದರಿಯವರು ನಿಲಂಬನಾ ಅವಧಿ ಸೇರಿ ಕೇಂದ್ರ ಸ್ಥಾನದಲ್ಲಿ ಇಲ್ಲದಿರುವುದರಿಂದ ಯಾವುದೇ ಜೀವನ ನಿರ್ವಹಣಾ ಭತ್ಯೆ 
ನೀಡಿರುವುದಿಲ್ಲವೆಂದು ತಿಳಿಸಿರುವರು. 


ವಿಚಾರಣಾ ವರದಿ ಮತ್ತು ದಾಖಲೆಗಳಂತೆ ಸದರಿ ನೌಕರರಿಗೆ ಸರಕಾರದ ಕೆಲಸಗಳಲ್ಲಿ ಆಸಕ್ತಿ ಇಲ್ಲವೆಂದು ಸಾಬೀತಾಗಿರುತ್ತದೆ. ಮತ್ತು ಸದರಿ 
ನೌಕರರು ಇಂದಿನವರೆಗೆ ಅನಧಿಕೃತ ಗೈರುಹಾಜರಿಯಲ್ಲಿ ಮುಂದುವರೆದಿರವುದರಿಂದ, ಸ್ವಯಂ ಕೆಲಸವನ್ನು ಪರಿತ್ಯಜಿಸಿದಂತಾಗಿದೆ. ಈ ಹಿಂದೆ ಕಛೇರಿ ಕೆಲಸಕ್ಕೆ 
ಅನಧಿಕೃತವಾಗಿ ಗೈರುಹಾಜರಾಗಿದ್ದರಿಂದ ಮತ್ತು ಕರ್ತವ್ಯದಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಂಡು ಹಾಗೂ ಮೇಲಾಧಿಕಾರಿಗಳ ನಿರ್ದೇಶನಗಳನ್ನು 
ಪಾಲಿಸದೆ ಇರುವುದಕ್ಕೆ ಉಲ್ಲೇಖ-15ರ ಈ ಕಾರ್ಯಾಲಯದ ಆದೇಶದ ಮೂಲಕ ಕೆ.ಸಿ.ಎಸ್‌. (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ- 
1957ರ, ನಿಯಮ 8(1)ರ ಪ್ರಕಾರ ವಾಗ್ದಂಡನೆ ವಿಧಿಸಲಾಗಿದೆ. ಆದಾಗ್ಯೂ ಸದರಿ ನೌಕರರು ಮತ್ತೆ ಕಛೇರಿ ಕೆಲಸದಿಂದ ಅನಧಿಕೃತ ಗೈರುಹಾಜರಿಯನ್ನು 


ಮುಂದುವರೆಸಿರುವುದರಿಂದ ಮತ್ತು ಮೇಲಿನ ಕಾರಣಗಳಿಂದ ಸದರಿಯವರು ವಿಚಾರಣಾ ವರದಿಗೆ ಸಲ್ಲಿಸಿರುವ ಮನವಿಯನ್ನು ತಿರಸ್ಕರಿಸಲಾಗಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೨೭ 





ಆದ್ದರಿಂದ, ಸದರಿ ನೌಕರರನ್ನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ-1957ರ, ನಿಯಮ-8 
ರಲ್ಲಿ ಪ್ರದತ್ತವಾದ ಅಧಿಕಾರದಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮ-108ರ ಪ್ರಕಾರ ಮತ್ತು ಸರಕಾರದ ಸುತ್ತೋಲೆ ದಿನಾಂಕ : 14-9-2001ರಲ್ಲಿ 


4 ತಿಂಗಳು ಅವಧಿಗಿಂತ ಹೆಚ್ಚಿಗೆ ಅನಧಿಕೃತ ಗೈರುಹಾಜರು ಇದ್ದಲ್ಲಿ ತೆಗೆದುಹಾಕುವ ದಂಡನೆಗೆ ಗುರಿಯಾಗಿರುತ್ತಾರೆ. ಕಾರಣ, ಸರಕಾರ/ಪ್ರಾಧಿಕಾರದ 
ಸೇವೆಯಿಂದ ತೆಗೆದುಹಾಕಲು ನಿರ್ಧರಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ ಸಂ : ಕಾಡಾ/ಸಿ-2/32/ಅಗೈಹಾ/09-10/1756, ದಿನಾಂಕ : 9ನೇ ಜುಲೈ 2012 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳಿಂದಾಗಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಹೊಲಗಾಲುವೆ ಉಪ ವಿಭಾಗ ಸಂ. 16, 

ಕೃ.ಭಾ.ಜ.ನಿ.ನಿ. ರಾಂಪೂರ ಇವರ ಕಾರ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀ ರಾಮಣ್ಣ ತಂ. ಗುರಪ್ಪ ಕಮ್ಮಾರ, ಕಾವಲುಗಾರ ಇವರು ದಿನಾಂಕ: 
3-4-2007 ರಿಂದ ಇಂದಿನವರೆಗೆ ದೀರ್ಫಕಾಲ ಕಛೇರಿ ಕೆಲಸಕ್ಕೆ ಅನಧಿಕೃತ ಗೈರುಹಾಜರು ಇರುವುದು ಇಲಾಖಾ ವಿಚಾರಣೆಯಲ್ಲಿ ಸಾಬೀತಾಗಿರುವುದರಿಂದ, 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು 1957ರ ನಿಯಮ-8() ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ (ಕರ್ನಾಟಕ ನಾಗರೀಕ ಸೇವಾ ನಿಯಮ-108ರನ್ವಯ) ದಿನಾಂಕ : 3-4-2007 ರಿಂದ ಜಾರಿಗೆ ಬರುವಂತೆ ಸರಕಾರದ/ಕೃಷ್ಣಾ ಕಾಡಾ 
ಪ್ರಾಧಿಕಾರದ ಸೇವೆಯಿಂದ ತೆಗೆದುಹಾಕಿ ದಂಡನೆ ವಿಧಿಸಿ ಆದೇಶಿಸಲಾಗಿದೆ. 

ಮುನೀಶ್‌ ಮೌದಗೀಲ್‌, ಭಾ.ಆ.ಸೇ. 

೧.೧. 2 ಆಡಳಿತಾಧಿಕಾರಿಗಳು ಮತ್ತು ಶಿಸ್ತು ಪ್ರಾಧಿಕಾರಿಗಳು, 
ಕೃಷ್ಣಾ ಕಾಡಾ, ಭೀಮರಾಯನಗುಡಿ. 


ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಅಧಿಸೂಚನೆ 
ಕ್ರಮಾಂಕ : ಕಗೃಮಂ/ಭೂಸ್ವಾವಿ/04/10-11, ದಿನಾಂಕ : 20-10-2012. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ಕೇಂದ್ರ 46) ರಲ್ಲಿ 
ವಿಧಿತವಾದ ಅಧಿಕಾರದಂತೆ ಹಾಗೂ ಕರ್ನಾಟಕ ಜನರಲ್‌ ಕ್ಲಾಸ್‌ ಆಕ್ಟ್‌ 1897 (॥ ಆಫ್‌ 1889 ಕಲಂ 20 ರ ಅನ್ವಯ ಬಳ್ಳಾರಿ ಜಿಲ್ಲೆ, ಸಂಡೂರು 
ತಾಲ್ಲೂಕು, ಸಂಡೂರು ಹೋಬಳಿ, ದೌಲತ್‌ಪುರ ಗ್ರಾಮದಲ್ಲಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಈ ಕಛೇರಿಯಿಂದ ಹೊರಡಿಸಲಾಗಿದ್ದ 4(1)ರ ಅಧಿಸೂಚನೆ 
ಸಂಖ್ಯೆ : ಕಗೃಮಂ ಭೂಸ್ವಾವಿ/04/0-11, ದಿನಾಂಕ : 5-2-2011 ರ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದ ಭಾಗ-3 ಮಟ 2077 ರಿಂದ 2080 
ರವರೆಗೆ ದಿನಾಂಕ : 14-7-2011 ರಂದು ಪ್ರಕಟವಾಗಿದ್ದು, ದಿನಾಂಕ : 21-7-2012 ರ ಮಂಡಳಿ ಸಭೆಯ ನಿರ್ಣಯದಂತೆ, ಬಳ್ಳಾರಿ ಜಿಲ್ಲೆ, ಸಂಡೂರು 
ಹೋಬಳಿ, ದೌಲತ್‌ಪುರ ಗ್ರಾಮದಲ್ಲಿನ ಜಮೀನನ್ನು ಭೂಸ್ವಾಧೀನದಿಂದ ಕೈ ಬಿಟ್ಟು ಸದರಿ ಪ್ರಕಟಣೆಗಳನ್ನು ಹಿಂತೆಗೆದುಕೊಳ್ಳಲಾಗಿದೆ. 


ಗೃಹ ಆಯುಕ್ತರು, 
7.೧.3 ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 


FORM 152 
(See Rule 315) 
Member’s Voluntary Winding up 
Notice of appointment of liquidator pursuant to section 516 
Name of Company : BG2 Habitat India Private Limted 


Nature of Business : To engage in real estate, construction and allied businesses including to acquire land, building and other 
immovable properties or any interest therein by purchase or otherwise and to sell, lease, gift, license any land, building, immovable 
property, or any interest thereon to carry on all or any other business of designing, planning, managing, developing ; on joint 
development basis or otherwise ; construction of independent residential villas, duplex houses, multi-storied building, group housing, 
hotels, information technology/business parks, real estate projects, service apartments, business centers, townships, housing, etc. 
Presented by : Jain Christopher, Srikanth, Srikanth and Associates 
To 
The Registrar of Companies, 

‘E’ Wing, 2" Floor, Kendriya Sadana Koramangala, Bangalore-560 034. 


We, M/s. Jain, Christopher, Srikanth, Srikanth & Associates, Chartered Accountants, 2 Floor, Uniworth Plaza, #20 Sankey Road, 
Bangalore-560 020, hereby give notice that we have been appointed liquidator of M/s. BG2 Habitat India Private Limited by an ordinary 
resolution of the Company, dated March 5, 2012. 


Dated the 5" day of March, 2012. 


Liquidator 


P01 (For M/s. Jain, Christopher, Srikanth, Srikanth & Associates) 


೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
ಭೂಸ್ಪಾಧೀನ ಕಾಯ್ದೆ ಕಲಂ. 4(1) ಕರ್ನಾಟಕ ತಿದ್ದುಪಡಿ ಕಾಯ್ದೆ 33/91 ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ : ಕಗೃಮಂ./ಭೂಸ್ವಾವಿ/ಗುಲಬರ್ಗಾ/93/2012-13, ದಿನಾಂಕ : 7-12-2012. 

ಈ ಅಧಿಸೂಚನೆಯ ಅನುಬಂಧದಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯು ನಿವೇಶನ/ಮನೆಗಳನ್ನು ಕಟ್ಟಲು ಬೇಕಾಗುವುದೆ೦ದು ಗೃಹ ಆಯುಕ್ತರು, ಕರ್ನಾಟಕ ಗೃಹ 
ಮಂಡಳಿ, ಕಾವೇರಿ ಭವನ, ಬೆ೦ಗಳೂರು ಇವರಿಗೆ ಕ೦ಡು ಬಂದಿದೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ, 1894ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2)ನೆಯ ಪ್ರಕರಣದಲ್ಲಿ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ ಆಯುಕ್ತರು, 
ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು, ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯೂ ಭೂಸ್ಪಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ, ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳೊಳಗಾಗಿ 
1991ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ 3ರ ಪ್ರಕರಣದ ಮೇರೆಗೆ ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, 
ಬೆಂಗಳೂರು. ಇವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು, ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ ಮಾಡಬಾರದೆಂದು 
ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಯಮ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ 
ಭೂ ಪರಬಾರೆಯ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24 ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ಪರಿಶಿಷ್ಟ 
ಜಿಲ್ಲೆ : ಗುಲ್ಬರ್ಗಾ ತಾಲ್ಲೂಕು : ಗುಲ್ಬರ್ಗಾ ಹೋಬಳಿ : ಗುಲ್ಬರ್ಗಾ ಗ್ರಾಮ : ಕಾಳಗನೂರ, ಕುಸನೂರು 
ಗ್ರಾಮ : ಕಾಳಗನೂರು 
ಜ್ಯ ಚಕ್ಕುಬಂದಿ ಜಮೀನಿನ ಆಪಿ 
ಘಿ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಪೂರ್ವ ಪಶ್ಚಿಮ ಸರ್ವೆ ಉತ್ತರ ದಕ್ಷಿಣ ಸರ್ವೆ ವಿಸ್ತೀರ್ಣ ಹ 
ಎ ಸರ್ವೆನಂ. ನಂ. ಸರ್ವೆ ನಂ. ನಂ. ಎ ಗುಂ. ರೂ. ಪೈ 
1, ಮಹಾದೇವಪ್ಪ ತಂ. ಅಂದಪ್ಪಾ ಕಾಳಗನೂರು | ಮಹಾದೇವಪ್ಪ ತಂ. ಅಂದಪ್ಪಾ 92ರ ಭಾಗ ಖುಷ್ಕಿ 91 92ರ ಉಳಿದ 93 89 8-24 13-33 
ಭಾಗ 0-04) 
2. ಶರಣಬಸಪ್ಪ ತಂ. ರೇವಪ್ಪ ಚಳಕೆ ಶರಣಬಸಪ್ಪ ತಂ. ರೇವಪ್ಪ ಚಳಕೆ 93/1 ಖುಷ್ಕಿ 93.98ರ ಉಳಿದ ಕುಸನೂರ 94, 98 92, 93 ರ 2-00 3-18 
ಭಾಗ ಗಡಿ ಉಳಿದ ಭಾಗ 
3. ಕವಿತಾ ಗಂ. ಶಿಮಕುಮಾರ ಪವಾರ ಮಲ್ಲಿಕಾರ್ಜುನ ತಂ. ನಿಂಗಪ್ಪ 93/2 ಮುಷ್ಠಿ 93 98ರ ಕುಸನೂರ 93ರ 92, 93ರ 3-06 5-01 
ಮಂಜುನಾಥ ತಂ. ನಿಂಗಪ್ಪ ಉಳಿದ ಭಾಗ ಗಡಿ ಉಳಿದ ಉಳಿದ ಭಾಗ 
ಕವಿತಾ ಗಂ. ಶಿವಕುಮಾರ ಪವಾರ ಭಾಗ 



















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೨೯ 
ಸ ಚಕ್ಕುಬಂದಿ ಜಮೀನಿನ ಸ 
ಇ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಪೂರ್ವ ಪಶ್ಚಿಮ ಸರ್ವೆ ಉತ್ತರ ದಕಿಣ ಸರ್ವೆ ವಿಸ್ತೀರ್ಣ | 
ಸಃ ಸರ್ವೆನಂ. ನಂ ಸರ್ವೆ ನಂ. ನಂ. ನ ಜ್ಯ ನ್ಟ 
4. ಸಾಯಬಣ್ಣ ತಂ. ಭೀಮಶ್ಯಾ ಸಾಯಬಣ್ಣ ತಂ. ಭೀಮಶ್ಯಾ 93/3ರ ಖುಷ್ಕಿ 93.98ರ ಉಳಿದ ಕುಸನೂರ 93ರ 92,93ರ ಉಳಿದ 5-07 8-17 
ಸಹಾಯಕ ಕಾರ್ಯಪಾಲಕ ಭಾಗ ಭಾಗ ಗಡಿ ಉಳಿದ ಭಾಗ 0-09 (ಖ) 
ಅಭಿಯಂತರರು ಕ.ಗೃ.ಮಂ. ಭಾಗ 
5. ಶೋಭಾಬಾಯಿ ಗಂ. ಶ್ರೀರಾಮ ಪವಾರ ಶೋಭಾಬಾಯಿ ಗಂ. ಶ್ರೀರಾಮ 93/4 ಖುಷ್ಕಿ 98,93ರ ಉಳಿದ 93, ಉಳಿದ 94,98 93/5,93/6 4-00 6-36 
ಪವಾರ ಭಾಗ ಭಾಗ 
ಕುಸಸೂರು 
ಗಡಿ 
6. ರಾಜೇಶ್ವರಿಬಾಯಿ ಗಂ. ಶಾಮ ಪವಾರ ರಾಜೇಶ್ವರಿಬಾಯಿ ಗಂ. ಶಾಮ 93/5 ಖುಷ್ಕಿ 93/6 ರ 93/2 ಉಳಿದ 93/4 93/3 3-06 5-01 
ಪವಾರ ಉಳಿದ ಭಾಗ ಭಾಗ 
7. | ಮಹಾದೇವಪ್ಪ ತಂ. ಹಣಮಂತರಾಯ | ಮಹಾದೇವಪ್ಪ ತಂ. 93/6 ಖುಷ್ಕಿ 98,91 93/5 ರ 93/4 93/3 1-05 1-08 
ಮೇಕಾರಿ ಹಣಮಂತರಾಯ ಮೇಕಾರಿ ಉಳಿದ ಭಾಗ 0-02 (ಖ) 
ಗ್ರಾಮ : ಕುಸನೂರು 
1 | ಚನ್ನಮ್ಮ ಗಂ. ಕಲ್ಲಪ್ಪ ತಗ್ಗಿನಮನಿ ಚನ್ನಮ್ಮ ಗಂ. ಕಲ್ಲಪ್ಪ ತಗ್ಗಿನಮನಿ 110/7 ಖುಷ್ಕಿ | 110 ರ ಉಳಿದ 10ರ 10ರ 114 1-28 4-73 
ಭಾಗ 
2 ಸಿದ್ದಣ್ಣ ತಂ. ಅಣವೀರಪ್ಪಾ ತೆಗ್ಗಿನಮನಿ ಸಿದ್ದಣ್ಣ ತಂ. ಅಣವೀರಪ್ಪಾ 113/3 ಖುಷ್ಕಿ 111 114 113/2 112 19-00 14-63 
ರೇವಪ್ಪ ತಂ. ಅಣವೀರಪ್ಪಾ ತೆಗ್ಗಿನಮನಿ ತೆಗ್ಗಿನಮನಿ ರೇವಪ್ಪ ತಂ. 112 
ಅಣವೀರಪ್ಪಾ ತೆಗ್ಗಿನಮನಿ 
3. ನಾಗಮ್ಮ ಗಂ. ಮಲ್ಲೇಶಪ್ಪಾ ನಾಗಮ್ಮ ಗಂ. ಮಲ್ಲೇಶಪ್ಪಾ 114/2 ಖುಷ್ಕಿ 113 117/2 114/1 114/3 1-30 1-68 
4. ಶಿವಶರಣಪ್ಪಾ ತಂ. ಪೀರಪ್ಪಾ ಕರಗರ ಶಿವಶರಣಪ್ಪಾ ತಂ. ಹೀರಪ್ಪಾ ಕರಗರ 110/1 ಖುಷ್ಕಿ 119/2, 120 107 119/15 4-00 4-60 
119/16,17,18 
5. ತೇಜು ತಂ. ಜೇಮ್ಲು ತೇಜು ತಂ. ಜೇಮ್ಲು 119/3 ಖುಷ್ಕಿ 119/12 120 119/15 119/12 1-10 1-44 
ಗಣಪತಿ ತಂ. ಜೇಮ್ಲು ಗಣಪತಿ ತಂ. ಜೇಮ್ದು 0-04 (ಖ) 
ಪಾಂಡು ತಂ. ಜೇಮ್ಲು ಪಾಂಡು ತಂ. ಜೇಮ್ಲು 








































































































೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 
ಕ ಚಕ್ಕುಬಂದಿ ಜಮೀನಿನ ಸ 
ಎ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ. ತರಹೆ ಪೂರ್ವ ಪಶ್ಚಿಮ ಸರ್ವೆ ಉತ್ತರ ದಕಿಣ ಸರ್ವೆ ವಿಸ್ತೀರ್ಣ | 
ನ ಸರ್ವೆನಂ. ನಂ ಸರ್ವೆ ನಂ ನಂ. sme ನ್ಟ 
6. ಗೋಪಿಕೃಷ್ಣಾ ತಂ. ಭೀಮಣ್ಣಾ ಗೋಷಿಕೃಷ್ಣಾ ತಂ. ಭೀಮಣ್ಣಾ 119/14 ಬಾಗಾಯ್ತು 116 119/9 119/6 122 1-13 1-52 
(ಕೊಳವೆ 
ಬಾವಿ) 
7. 1. ಶಿವಾಜಿ ತಂ. ತುಳಜಾರಾಮ 1. ಶಿವಾಜಿ ತಂ. ತುಳಜಾರಾಮ 119/15 ಖುಷ್ಕಿ 119/19 120 119/ 4-04 4-72 
2. ಸುಶೇಲಾಬಾಯಿ ಗಂ. ಶಂಕರ 2. ಸುಶೇಲಾಬಾಯಿ ಗಂ. ಶಂಕರ 0-04 (ಖ) 
ಘೋಷ್ಟಾರೆ 
ಗ್ರಾಮ ಖುಷ್ಠಿ ಬಾಗಾಯ್ತು ಖರಾಬು ಒಟ್ಟು ವಿಸ್ತೀರ್ಣ ಎಕರೆ 
ಎ-ಗುಂ ಎ-ಗುಂ ಎ-ಗುಂ ಗುಂಟೆ 
ಕಾಳಗನೂರ 27-08 — 0-15 27-23 
ನೂರ 31-32 1-13 0-09 33-14 
ಒಟ್ಟು 59-00 1-13 0-24 60-37 























೧.೧. 4 


ಅಧಿಸೂಚನೆ ಸಂಖ್ಯೆ:ಬಿ3:ಅಮೊ.ವಾಹನ.ಪ್ರಕಟಣೆ:ವಿವ:31/12-13, ದಿನಾಂಕ: 05-10-2012 


ಗೃಹ ಆಯುಕ್ತರು, 
ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು-9 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯ, ಸಾಗರ 


ಸಾಗರ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಸಾಗರ ವಿಭಾಗದ ಇಲಾಖಾ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ 
ಅಮಾನತ್ತುಪಡಿಸಿಕೊ೦ಡ, ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌ 71(ಎ) ಪ್ರಕಾರ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ವಾಹನಗಳ ವಿವರ ಕೆಳಕಂಡಂತಿರುತ್ತದೆ. 


























[ಕ್ರಸಂ ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
p) 3 4 ಸ 
ಟಿ.ವಿ.ಎಸ್‌.ಬೈಕ್‌ ಆನವಟ್ಟಿ ವಲಯದ 
1 | ಕೆಎ-14-ಎನ್‌ಟಿ-27425 ಅ.ಮೊ. ಸಂಖ್ಯೆ :74/2-13 ದಿ:12-08-2012 082247 87607 
























































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೩೧ 
[ಕ್ರಸ೦. ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
p) 3 7 ಸ 
ಸಾಗರ ವಲಯದ Not Visible Not Visible 
2 (ಆಟೋ ರಿಕಾ ಕೆಎ-15-3271 ದ 
ವ್ರ ಅ.ಮೊ. ಸಂಖ್ಯೆ :59/12-13 ದಿ:26-08-2012 
ಹೀರೋ ಹೋಂಡಾ ಬೈಕ್‌ ಸಾಗರ ವಲಯದ ಎ 
ತಿ! ಕೆಎಪ27-ಇ-8677 ಅ.ಮೊ. ಸಂಖ್ಯೆ :64/2-13 ದಿ:03-09-2012 96೬10509346 Not Visible 
ಆನಂದಪುರಂ ವಲಯ 
ಟಾಟಾ 207-ಕೆಎ-15-7350 
4 ಅಮೊ. ಸಂಖ್ಯೆ :59/2-13 ದ:05-09-2012 497SP38DYY621672 MAT374466B9D14393 
ಟೆಂಪೋ ಟ್ರ್ಯಾಕ್ಸ್‌ ಕಾರ್ಗೋ ಹೊಸನಗರ ವಲಯದ 
5 | 4ಎ-15-3862 ಅ.ಮೊ. ಸಂಖ್ಯೆ :54/2-13 ದಿ:09-09-2012 ೧217004940 87037248985 
ಟ್ರ್ಯಾಕ್ಷರ್‌ ಕಾರ್ಪ್ಸ್‌ ಶಿಕಾರಿಪುರ ವಲಯದ & Not Visible 
5 | ಟ್ರೈಲರ್‌ ಕೆಎ-15-ಟ-2814 ಅ.ಮೊ. ಸಂಖ್ಯೆ :55/2-13 ದಿ:19-09-2012 Not Visible 
ಮಾರುತಿ ವ್ಯಾನ್‌ ಸಾಗರ ವಲಯದ Not Visible 
7 ಸ್‌ 4 4 Not Visible 
ಕೆಎ-37-ಎಂ-3000 ಅ.ಮೊ. ಸಂಖ್ಯೆ :78/2-13 ದಿ:30-09-2012 





ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರು ವಾರಸುದಾರರು ಇಲ್ಲಿಯವರೆಗೆ ಹಾಜರಾಗದೇ ಇರುವುದರಿ೦ದ ಸದರಿ ವಾಹನಗಳ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕು 
ಬಾದ್ಯತೆಗಳನ್ನು ಕೆಳಸಹಿದಾರರ ಸಮ್ಮುಖದಲ್ಲಿ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಲು ಸೂಚಿಸಿದೆ. ಈ ಮೇಲಿನ ವಾಹನಗಳನ್ನು ಶ್ರೀಗಂಧ 
ಮತ್ತು ಇತರೇ ಅರಣ್ಯ ಉತ್ಪನ್ನವನ್ನು ಕಳ್ಳಸಾಗಣೆ ಮಾಡಲು ಉಪಯೋಗಿಸಿದಕ್ಕಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೇಕೆ? ಎಂಬುದರ ಬಗ್ಗೆ ಲಿಖಿತ ಸಮಜಾಯಿಷಿಯನ್ನು ಇತರೆ ಮೂಲ ದಾಖಲಾತಿಗಳೊಂದಿಗೆ ಈ 
ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ಮೇಲ್ಕಂಡ ವಾಹನಗಳ ಬಗ್ಗೆ ಯಾವ ವಾರಸುದಾರರು ಮೇಲ್ಮಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ 
ಸಲ್ಲಿಸದೇ ಇದ್ದಲ್ಲಿ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ)ರ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 


ದು 


ಆರ್‌.ರವಿಶಂಕರ್‌, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸ೦ರಕ್ಷಣಾಧಿಕಾರಿ, 
೧.೧. 1604 ಸಾಗರ ವಿಭಾಗ, ಸಾಗರ. 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯ, ಸಾಗರ 


ಅಧಿಸೂಚನೆ ಸಂಖ್ಯೆ:ಬಿ3:ಅಮೊ.ವಾಹನ.ಪ್ರಕಟಣೆ:ವಿವ: 35/12-13, ದಿನಾಂಕ:05-12-2012 


ಸಾಗರ ವಿಭಾಗದ ವ್ಯಾಪ್ತಿಯಲ್ಲಿ ಶ್ರೀಗಂಧ ಹಾಗೂ ಇತರೆ ಅರಣ್ಯ ಉತ್ಪನ್ನಗಳ ಕಳ್ಳ ಸಾಗಾಣಿಕೆಯಲ್ಲಿ ತೊಡಗಿದ್ದ ವಾಹನಗಳನ್ನು ಸಾಗರ ವಿಭಾಗದ ಇಲಾಖಾ ಸಿಬ್ಬಂದಿ ವರ್ಗದವರು ಸರ್ಕಾರದ ಪರ ಅಮಾನತ್ತುಪಡಿಸಿಕೊಂಡ, 
ಕರ್ನಾಟಕ ಅರಣ್ಯ ಕಾಯಿದೆ 1963ರ ಸೆಕ್ಷನ್‌ 71(ಎ) ಪ್ರಕಾರ ಜರುಗಿಸುವಂತೆ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾದ ವಾಹನಗಳ ವಿವರ ಕೆಳಕಂಡಂತಿರುತ್ತದೆ. 



































೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 
ಕ್ರಸಂ. ವಾಹನಗಳ ವಿವರ ಅರಣ್ಯ ಮೊಕದ್ದಮೆ ಸಂಖ್ಯೆ ಯಂತ್ರದ ಸಂಖ್ಯೆ ಛಾಸೀಸ್‌ ಸಂಖ್ಯೆ 
1 2 3 4 5 
ಮಹೇಂದ್ರ ಪಿಕ್‌ ಅಫ್‌ ಅಂಭಬ್ಲಿಗೊಳ ವಲಯದ 
1 ತ್ತ ಗ ಅ.ಮೊ. ಸಂಖ್ಯೆ 30/12-13 ದಿ30-06-2012 GA61B14663 MAIZA24AA61B14686 
ಹೋರ್ಸ್‌ ಟಂಪ್‌ 40 ಆನಂದಪುರಂ ವಲಯದ 
| ಕೆಎ-14-ಟಿಆರ್‌-2215 ಅ.ಮೊ. ಸಂಖ್ಯೆ :40/12-13 ದಿ:09-07-2012 RE 1 ಬ 
ಟಾಟಾ 407 ಆನಂದಪುರಂ ವಲಯದ 
3 322-40 ಅಮೊ. ಸಂಖ್ಯೆ 65/2313 ದಿಃ10-10-2012 TAPE497SPQ2IM00788060 357011MQQ826825 
ಮಾರುತಿ ವ್ಯಾನ್‌ ಅಂಭಬ್ಲಿಗೊಳ ವಲಯ 
& ಕೆಎ-14-ಪಿ-5005 ಅ.ಮೊ. ಸಂಖ್ಯೆ :52/2-13 ದಿ:13-10-2012 140358 ೫1413 
ಟಾಟಾ 407 ಅಂಬಭ್ಲಿಗೊಳ ವಲಯ 
ತ ಕೆಎ-18-6470 ಅ.ಮೊ. ಸಂಖ್ಯೆ :52/2-13 ದಿ:13-10-2012 rd PREIS 
ಹಿರೋ ಹೋಂಡಾ ಸ್ಲೈೆಂಡರ್‌ ಬೈಕ್‌ ಆನಂದಪುರಂ ವಲಯದ 
6 ಕೆಎ-17-ವೈ-480 ಅ.ಮೊ. ಸಂಖ್ಯೆ :06/2-13 ದಿ:15-05-2012 Not visible MBLHA10EE89E48055 
ಮಾರುತಿ ವ್ಯಾನ್‌ ಅಂಭಬ್ಲಿಗೊಳ ವಲಯದ 
| ಕೆಎ-20-ಪಿ-5427 ಅ.ಮೊ. ಸಂಖ್ಯೆ :51/2-13 ದಿ:12-10-2012 346593 ಜಾ 
ಆನಂದಪುರಂ ವಲಯದ 
8 (ಟಾಟಾ 207 ಕೆಎ-15-7350 ಅಮೊ. ಸಂಖ್ಯೆ :59/2-13 ದ05-09-202 4975P38DYY621672 MAT374466B9D14393 























ಈ ಮೇಲ್ಕಂಡ ವಾಹನದ ಬಗ್ಗೆ ಯಾರು ವಾರಸುದಾರರು ಇಲ್ಲಿಯವರೆಗೆ ಹಾಜರಾಗದೇ ಇರುವುದರಿಂದ ಸದರಿ ವಾಹನಗಳ ನಿಜವಾದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಅವರು ವಾಹನಗಳ ಬಗ್ಗೆ ಅಧಿಕೃತ ಹಕ್ಕು 
ಬಾದ್ಯತೆಗಳನ್ನು ಕೆಳಸಹಿದಾರರ ಸಮ್ಮುಖದಲ್ಲಿ ಅಧಿಸೂಚನೆಯು ಕರ್ನಾಟಕ ಸರ್ಕಾರದ ಗೆಜೆಟ್‌ನಲ್ಲಿ ಪ್ರಕಟವಾದ ದಿನಾಂಕದಿಂದ ಮೂವತ್ತು (30) ದಿನಗಳ ಒಳಗೆ ಹಾಜರುಪಡಿಸಲು ಸೂಚಿಸಿದೆ. ಈ ಮೇಲಿನ ವಾಹನಗಳನ್ನು ಶ್ರೀಗಂಧ 
ಮತ್ತು ಇತರೇ ಅರಣ್ಯ ಉತ್ತನ್ನವನ್ನು ಕಳ್ಳಸಾಗಣೆ ಮಾಡಲು ಉಪಯೋಗಿಸಿದಕ್ಕಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೇಕೆ? ಎಂಬುದರ ಬಗ್ಗೆ ಲಿಖಿತ ಸಮಜಾಯಿಷಿಯನ್ನು ಇತರೆ ಮೂಲ ದಾಖಲಾತಿಗಳೊಂದಿಗೆ ಈ 
ಕೆಳಸಹಿದಾರರ ಸಮ್ಮುಖದಲ್ಲಿ ಹಾಜರುಪಡಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ಮೇಲ್ಕಂಡ ವಾಹನಗಳ ಬಗ್ಗೆ ಯಾವ ವಾರಸುದಾರರು ಮೇಲ್ಮಾಣಿಸಿದ ಅವಧಿಯೊಳಗೆ ಲಿಖಿತ ಮೂಲಕ ಯಾವುದೇ ಅರ್ಜಿಯನ್ನು ಈ ಕೆಳಸಹಿದಾರರಿಗೆ 


ಸಲ್ಲಿಸದೇ ಇದ್ದಲ್ಲಿ ವಾಹನಗಳನ್ನು ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71(ಎ)ರ ಪ್ರಕಾರ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 


ಆರ್‌.ರವಿಶಂಕರ್‌, 
ಅಧಿಕೃತ ಅಧಿಕಾರಿ ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 


P.R. 1605 ಸಾಗರ ವಿಭಾಗ, ಸಾಗರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೩೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 
ಸ0:ಆಎಕ್‌ಆ:ಸಿಆರ್‌ಎ0:59:2008-09ದಿ:30-10-2012 
ಉಪಸ್ಥಿತರು: ಹೆಚ್‌.ಎನ್‌.ಆನ೦ದ್‌,ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ. ಮಡಿಕೇರಿ. 
ಫಿರ್ಯಾದುದಾರರು ವಿರುದ್ದ ಆರೋಪಿ 


ಆರಕ್ಷಕ ನಿರೀಕ್ಷಕರು, ಕುಟ್ಟಠಾಣೆ, ವಿರಾಜಪೇಟೆ. 1. ನಾಗರಾಜು.ಹೆಚ್‌.ಆರ್‌ ತಂದೆ ಪೌತಿ ರಾಜು, ಕೋತೂರು, 
2. ಕೆ.ಹೆಚ್‌.ರಘು, ಬಿನ್‌ ಕೆ. ಹರಿದಾಸ, ಜೀಪು ಚಾಲಕ, ನಾಥಂಗಾಲ, ಕುಟ್ಟ ಗ್ರಾಮ. 


ಪ್ರಕರಣದ ಮುಖ್ಯಾಂಶಗಳು:- 


ದಿ:17-3-2009ರಂದು ಆರಕ್ಷಕ ಉಪ ನಿರೀಕ್ಷಕರು, ಕುಟ್ಟ ಪೋಲಿಸ್‌ ಠಾಣೆಯಲ್ಲಿರುವಾಗ ಸಮಯ ಸಂಜೆ 6.30 ಗಂಟೆಗೆ ಲಕ್ಕುಂದ ನಿವಾಸಿಯಾದ 
ನಾಗರಾಜು ಎಂಬುವರು ಬ್ರಾಂಡಿಯನ್ನು ಮಾರಾಟ ಮಾಡುವ ಸಲುವಾಗಿ ಜೀಪಿನಲ್ಲಿ ಸಾಗಿಸುತ್ತಿದ್ದಾರೆ ಎಂಬುದಾಗಿ ಸಿಕ್ಕಿದ ಖಚಿತ ವರ್ತಮಾನದ ಮೇರೆಗೆ 
ಸಿಬ್ಬಂದಿಯವರೊಂದಿಗೆ ಇಲಾಖಾ ಜೀಪಿನಲ್ಲಿ ಠಾಣೆಯಿಂದ ಸುಮಾರು ಸಂಜೆ 6.40ರ ಸಮಯದಲ್ಲಿ ಹೊರಟು ಮೇಲ್ಕಂಡ ಸ್ಥಳಕ್ಕೆ ಬಂದು 
ಪಂಚಾಯತುದಾರರನ್ನು ಬರಮಾಡಿಕೊಂಡು ಅವರಿಗೆ ಈ ಮೇಲ್ಕಂಡ ವಿಚಾರದ ಮಾಹಿತಿಯನ್ನು ತಿಳಿಸಿ ಇಲಾಖಾ ಜೀಪಿನಲ್ಲಿ ಕೂರಿಸಿಕೊಂಡು ಲಕ್ಕುಂದ 
ಜಂಕ್ಷನ್‌ ರಸ್ತೆಯ ಪಕ್ಕದಲ್ಲಿ ಜೀಪನ್ನು ನಿಲ್ಲಿಸಿ ಕಾಯುತ್ತಿರುವಾಗ್ಗೆ, ಕುಟ್ಟ ಕಡೆಯಿಂದ ಲಕ್ಕುಂದ ಕಡೆಗೆ ಒಂದು ಜೀಪು ಬರುತ್ತಿದ್ದು ಸಮಯ ಸಂಜೆ 7.30 ರ 
ಸಮಯದಲ್ಲಿ ಜೀಪನ್ನು ಪೋಲಿಸ್‌ ಇಲಾಖೆಯವರು ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ ಜೀಪಿನಲ್ಲಿ ಚಾಲಕ ಹಾಗೂ ಚಾಲಕನ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯು 
ಕುಳಿತಿದ್ದು, ಪಂಜಾಯತುದಾರರ ಸಮಕ್ಷಮ ಜೀಪನ್ನು ಪರಿಶೀಲಿಸಲಾಗಿ ಜೀಪಿನ ಹಿಂಭಾಗದಲ್ಲಿ ಒಂದು ಕಾರ್ಡ್‌ ಬೋರ್ಡ್‌ ಪೆಟ್ಟಿಗೆ ಇದ್ದು, ಜೀಪಿನಲ್ಲಿ 
ಚಾಲಕ ಹಾಗೂ ಚಾಲಕನ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಯನ್ನು ಸದರಿ ಕಾರ್ಡ್‌ ಬೋರ್ಡ್‌ ಬಾಕ್ಸ್‌ ನಲ್ಲಿ ಏನೆಂದು ಕೇಳಿದಾಗ ಕ್ವಾಟರ್‌ ಬ್ರಾಂಡಿ ಬಾಟಲ್‌ 
ಎಂಬುದಾಗಿಯು ಇದನ್ನು ಕೇಂಬುಕೊಲ್ಲಿ ಬಾರ್‌ ನಿಂದ ತಲಾ 180 ಮಿಲಿಯ ಕ್ವಾಟರ್‌ ಬಾಟಲಿಗೆ 45/- ರೂ. ನಂತೆ ಒಟ್ಟು 2,160/- ಗಳನ್ನು ಕೊಟ್ಟು 
ಕ್ರಯಕ್ಕೆ ತೆಗೆದುಕೊಂಡು ಜೀಪಿನಲ್ಲಿ ಲಕ್ಕುಂದಕ್ಕೆ ತಂದು ಮಾರಾಟ ಮಾಡಲು ಸಾಗಿರುತ್ತಿರುವುದಾಗಿಯೂ ತಿಳಿಸಿದರು. ಚಾಲಕನ ಹೆಸರು, ವಿಳಾಸ ಕೇಳಲಾಗಿ, 
ಕೆ.ಹೆಜ್‌.ರಘು, ಬಿನ್‌ ಕೆ.ಹರಿದಾಸ, 26 ವರ್ಷ ಪ್ರಾಯ, ಜೀಪು ಚಾಲಕ, ನಾಥಂಗಾಲ, ಕುಟ್ಟ ಗ್ರಾಮದ ನಿವಾಸಿ ಎಂಬುದಾಗಿ ತಿಳಿಸಿದನು. ಚಾಲಕನ ಪಕ್ಕದಲ್ಲಿ 
ಕುಳಿತವನ ಹೆಸರು ವಿಳಾಸ ಕೇಳಲಾಗಿ ಹೆಚ್‌. ಅರ್‌ ನಾಗರಾಜು, ಬಿನ್‌ ರಾಜು, ಕೂಲಿ ಕೆಲಸ, ಲಕ್ಕುಂದ ಪೈಸಾರಿ ನಿವಾಸಿ, ಕೋತೂರು ಗ್ರಾಮ ನಿವಾಸಿ 
ಎಂಬುದಾಗಿ ತಿಳಿಸಿರುತ್ತಾರೆ. ನಾಗರಾಜು ಎಂಬುವವರು ರಘು ಚಲಿಸುತ್ತಿದ್ದ ಚೀಪನ್ನು ಬಾಡಿಗೆಗೆ ಕರೆದುಕೊಂಡು ಮೇಲ್ಕಂಡ ಬ್ರಾಂಡಿ ಇರುವ ಬಾಕ್ಸ್‌ ಯನ್ನು 
ಜೀಪಿನಲ್ಲಿ ತೆಗೆದುಕೊ೦ಡು ಹೋಗುವುದಾಗಿಯೂ ಕ್ವಾಟರ್‌ ಬಾಟಲ್‌ ಒಂದಕ್ಕೆ ರೂ.50/- ರಂತೆ ಜನರಿಗೆ ಮಾರಾಟ ಮಾಡುವುದಾಗಿಯೂ ತಿಳಿಸಿರುತ್ತಾರೆ. 
ಸದರಿ ಬಾಕ್ಸ್‌ಯನ್ನು ಪಂಚಾಯತುದಾರರ ಸಮಕ್ಷಮ ಅಜಮಾಯಿಸಲಾಗಿ ಕಾರ್ಡ್‌ ಬೋರ್ಡ್‌ ಬಾಕ್ಸ್‌ ಯಾಗಿದ್ದು, ಅವುಗಳ ಒಂದು ಬದಿಯಲ್ಲಿ 
ಇಂಗ್ಲೀಷ್‌ನಲ್ಲಿ John Distilleries 116., ಇನ್ನೊಂದು ಬದಿಯಲ್ಲಿ John Original Choice Deluxe Whisky, John Distilleries Ltd ಎಂದು ಬರೆದಿರುತ್ತದೆ. 
ಬಾಕ್ಸ್‌ ಯನ್ನು ತೆರೆದು ನೋಡಲಾಗಿ ಬಾಕ್ಷಿನ ಒಳಗೆ 48*180 ಮಿಲಿಯ ಮದ್ಯ ತುಂಬಿದ ಕ್ವಾಟರ್‌ ಬಾಟಲಿಗಳಿದ್ದು, ಬಾಟಲಿಗಳ ಮೇಲೆ 007 Original 
Choice Deluxe Whisky, 180 ಮಿಲಿ ಎಂ.ಆರ್‌.ಪಿ. ರೂ.38.47 ಎಂಬುದಾಗಿ ಪ್ರತಿ ಕ್ವಾಟರ್‌ ಬಾಟಲಿಗಳ ಮೇಲೆ ನಮೂದಿಸಿರುತ್ತಾರೆ. 488180 ಮಿಲಿಯ 
ಕ್ವಾಟರ್‌ ಬಾಟಲಿಯ ಪೈಕಿ 1 ಬಾಟಲಿಯನ್ನು ಮಾದರಿಗಾಗಿ ತೆಗೆದು ಅದರ ಬಾಯಿಗೆ ಬಿಳಿ ಬಟ್ಟೆಯಿಂದ ಸುತ್ತಿ, “ಕೆ' ಎಂಬ ಅಕ್ಷರದಿಂದ ಸೀಲು ಮಾಡಿ 
ಪಂಜಯತುದಾರರ ಸಹಿ ಇರುವ ಚೀಟಿಯನ್ನು ಅಂಟಿಸಲಾಯಿತು. ಇದಕ್ಕೆ ಕ್ರಮ ಸಂ.1 ಎಂದು ಉಳಿದ ಕ್ವಾಟರ್‌ ಬಾಟಲಿ ಇರುವ ಕಾರ್ಡ್‌ ಬೋರ್ಡ್‌ 
ಬಾಕ್ಸ್‌ಗೆ ಕ್ರಸಂ. 2 ಎಂದು ನಮೂದಿಸಿ, ಪಂಜಾಯತುದಾರರ ಸಹಿ ಇರುವ ಚೀಟಿಯನ್ನು ಅಂಟಿಸಲಾಯಿತು. ಇದರ ಓಟ್ಟು ಮೌಲ್ಯ ರೂ. 2,160/- 
ಯಾಗಬಹುದೆಂದು ಪಂಚಾಯತುದಾರರು ಅಭಿಪ್ರಾಯ ಪಟ್ಟಿರುತ್ತಾರೆ. 


ಜೀಪನ್ನು ಪಂಚಾಯತುದಾರರ ಸಮಕ್ಷಮ ಅಜಮಾಯಿಸಲಾಗಿ ಮಹೇಂದ್ರ ಕಂಪೆನಿಗೆ ಸೇರಿದ ಜೀಪಾಗಿದ್ದು, ಸಾದಾರಣ ಬೂದು ಬಣ್ಣದ ಅಂದರೆ 
ಸೀಮೆಂಟ್‌ ಕಲರಿನಿಂದ ಕೂಡಿದ್ದು, ಇದರ ಮಂಭಾಗದ ಗ್ಲಾಸಿನ ಮೇಲೆ ಇಂಗೀಷ್‌ ಅಕ್ಷರದಲ್ಲಿ ಶ್ರೀಮೂಕಾಂಬಿಕ ಎಂದು ಬರೆದಿರುತ್ತದೆ. ಮುಂಬಾಗದ 
ಬಂಪರಿನ ಮೇಲೆ ಹಾಗೂ ಹಿಂಭಾಗದಲ್ಲಿ ಬಿಳಿಬಣ್ಣದ ನಂಬರ್‌ ಫ್ಲೇಟಿನ ಮೇಲೆ ಕೆಎ-15-ಎಂ-594 ಎಂಬುದಾಗಿ ಜೀಪಿನ ನಂಬರನ್ನು ನಮೂದಿಸಿ 
ಅಳವಡಿಸಿರುತ್ತೆ. ಜೀಪಿನ ಮೇಲೆ ಕ್ಯಾರಿಯರ್‌ಯನ್ನು ಅಳವಡಿಸಿರುತ್ತದೆ. ಸದರಿ ಜೀಪನ್ನು ಪಂಚಾಯತುದಾರರ ಸಮಕ್ಷಮ ವಶಕ್ಕೆ ತೆಗೆದುಕೊಳ್ಳಲಾಯಿತು. 
ಸದರಿ ಮೇಲ್ಕಂಡ ಅರೋಪಿಗಳು ಸರ್ಕಾರದ ರಹದಾರಿ ಇಲ್ಲದೇ ಮದ್ಯದ ಬಾಟಲಿಗಳನ್ನು ಮಾರಾಟ ಮಾಡಲು ಜೀಪಿನಲ್ಲಿ ಸಾಗಿಸುತ್ತಿದ್ದದ್ದು ಕರ್ನಾಟಕ 
ಅಬಕಾರಿ ಕಾಯ್ದೆಯನ್ವಯ ಅಪರಾಧವಾಗಿರುವುದರಿಂದ ಸದರಿ ಮೇಲ್ಕಂಡ ಅರೋಪಿಗಳನ್ನು ದಸ್ತಗಿರಿ ಮಾಡಿ ಪೋಲಿಸ್‌ ಇಲಾಖಾ ವಶಕ್ಕೆ ತೆಗೆದುಕೊಂಡು 
ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 11 ಔw 32, 34 ರ ಪ್ರಕಾರ ಅಪರಾಧವಾದ್ದರಿಂದ ಆರಕ್ಷಕ ಉಪ ನಿರೀಕ್ಷಕರು, ಕುಟ್ಟ ಪೋಲಿಸ್‌ ಠಾಣೆ ಇವರು 
ಮೊಕದ್ದಮೆ ಸಂ:16/2009, ದಿ:17-3-2009ರಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, 
ಕೊಡಗು ಜಿಲ್ಲೆ, ಮಡಿಕೇರಿ ರವರ ಅನುಮತಿಯನ್ನು ಪಡೆದು ಅಬಕಾರಿ ಉಪ ನಿರೀಕ್ಷಕರು, ವಿರಾಜಪೇಟೆ ವಲಯ ಇವರಿಗೆ ವಾಹನ ಮತ್ತು ಸ್ಟೊತ್ತನ್ನು 
ಮುಂದಿನ ಕ್ರಮಕ್ಕಾಗಿ ಹಸ್ತಾಂತರಿಸಿರುತ್ತಾರೆ. 


ದಿ:24-3-2009ರಂದು ವಾಹನದ ಮಾಲೀಕರ ಪರ ವಕೀಲರು ವಾಕಲತ್ತು ಅರ್ಜಿಯನ್ನು ಮತ್ತು ವಾಹನದ ದಾಖಲಾತಿಗಳಾದ ಅರ್‌.ಸಿ.ಪುಸ್ತಕದ 
ಹಾಗೂ ಇನ್‌ಶೂರೆನ್ಸ್‌ ಪ್ರತಿಯ ಜೆರಾಕ್ಸ್‌ ಪ್ರತಿಗಳನ್ನು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಿ ವಾಹನವನ್ನು ಮದ್ಯಂತರ ಬಿಡುಗಡೆಗಾಗಿ ಕೋರಿರುತ್ತಾರೆ. 


ಈ ಸಂಬಂಧವಾಗಿ ಪ್ರಕರಣ ತನಿಖಾಧಿಕಾರಿಗಳಾದ ಅಬಕಾರಿ ಉಪ ನಿರೀಕ್ಷಕರು ತನಿಖೆಯನ್ನು ಪ್ರಾರಂಬಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಕೊಡಗು ಜಿಲ್ಲೆ, ಮಡಿಕೇರಿ ಇವರಿಂದ ಸದರಿ ವಾಹನದ "ಬಿ' ಎಕ್ಸ್‌ಟ್ರಾಕ್ಟ್‌ನ್ನು ಪಡೆದು ವರದಿಯೊಂದಿಗೆ ದಿ:23-4-2009ರಂದು ಸಲ್ಲಿಸಿರುತ್ತಾರೆ. ಸದರಿ “ಬಿ” 
ಎಕ್ಸ್‌ಟ್ರಾಕ್ಟ್‌ನಲ್ಲಿದ್ದ೦ತೆ ಶ್ರೀ. ಕೆ.ಹರಿದಾಸ್‌, ಬಿನ್‌ ಕುಂಜ್ಜಿ, ಕುಟ್ಟ ಗ್ರಾಮ ಮತ್ತು ಅಂಚೆ, ವಿರಾಜಪೇಟೆ ತಾಲ್ಲೂಕು ಇವರಿಗೆ ದಿ:18-6-2009 ರಲ್ಲಿ ಅಬಕಾರಿ 
ಕಾಯ್ದೆ ಕಲಂ 43ಬಿರ ರೀತ್ಯಾ ಕಾರಣ ಕೇಳಿ ನೋಟಿಸ್‌ನ್ನು ನೋಂದಣಿ ಅಂಚೆಯ ಮೂಲಕ ನೀಡಲಾಗಿರುತ್ತದೆ. ಸದರಿ ನೋಟಿಸಿಗೆ ಸಂಬಂಧವಾಗಿ 
ವಾಹನದ ಮಾಲೀಕರ ಪರ ವಕೀಲರು ದಿ:7-9-2009ರಂದು ಮನವಿ ಸಲ್ಲಿಸಿ ಮದ್ಯಂತರ ಬಿಡುಗಡೆಗಾಗಿ ಕೋರಿರುತ್ತಾರೆ. ಅವರ ಕೋರಿಕೆಯ ಹಿನ್ನೆಲೆಯಲ್ಲಿ 


೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





ದಿ:17-9-2009ರಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು. ಕೊಡಗು ಜಿಲ್ಲೆ, ಮಡಿಕೇರಿ ರವರಿಗೆ ಪತ್ರ ಬರೆದು ಸದರಿ ವಾಹನಕ್ಕೆ ಬೆಲೆ ನಿಗಧಿಪಡಿಸಲು 
ಕೋರಲಾಗಿತ್ತು. ಅದರಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಹಿರಿಯ ಮೋಟಾರು ವಾಹನ ನಿರೀಕ್ಷಕರು ವಾಹನವನ್ನು ಪರಿಶೀಲಿಸಿ ವಾಹನವು 
1996 ರ ತಯಾರಿಕೆಯಾಗಿದ್ದು, ಅದರ ಸ್ಥಿತಿಗತಿಗಳನ್ನು ಗಮನಿಸಿ, ರೂ.22,000/- (ಇಪ್ಪತ್ತೆರಡು ಸಾವಿರ)ಗಳ ಬೆಲೆ ನಿಗಧಿಪಡಿಸಿ ದಿ:15-10-2009ರಂದು 
ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ದಿ:31-10-2009ರಂದು ವಾಹನದ ಮಾಲೀಕರಿಗೆ ನೋಟೀಸ್‌ ನೀಡಿ ಸದರಿ ಮೌಲ್ಯಕ್ಕೆ ಸಮನಾದ ಬ್ಯಾಂಕ್‌ ಗ್ಯಾರೆಂಟಿಯನ್ನು 
ಮತ್ತು ಷರತ್ತುಗಳಿಗೆ ಬದ್ಧರಾದಲ್ಲಿ ವಾಹನವನ್ನು ತಾತ್ಕಾಲಿಕ ನೆಲೆಯಲ್ಲಿ ಮದ್ಯಂತರ ಬಿಡುಗಡೆ ಗೊಳಿಸುವುದಾಗಿ ತಿಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಾಹನದ 
ಮಾಲೀಕರು ರೂ.22,000/ ಇಪ್ಪತ್ತೆರಡು ಸಾವಿರ) ಬ್ಯಾಂಕ್‌ ಗ್ಯಾರೆಂಟಿಯನ್ನು ಕೆನರಾ ಬ್ಯಾಂಕ್‌, ಕುಟ್ಟ ಶಾಖೆ, ಇವರಿಂದ ಪಡೆದು ಸಲ್ಲಿಸಿ ಇಲಾಖಾ 
ಷರತ್ತುಗಳಿಗೆ ಒಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ದಿ:13-11-2009ರಂದು ವಾಹನ ಮಹೇಂದ್ರ ಜೀಪು ಸಂ: ಕೆಎ-15-ಎ೦-594ರನ್ನು ಮದ್ಯಂತರ ಬಿಡುಗಡೆ 
ಮಾಡಲಾಗಿರುತ್ತದೆ. ತದನಂತರ ರೂ.22,000/ (ಇಪ್ಪತ್ತೆರಡು ಸಾವಿರ) ಬ್ಯಾಂಕ್‌ ಗ್ಯಾರೆ೦ಟಿಯನ್ನು ಇನ್ನೋಕ್‌ ಮಾಡಿ ರೆವಿನ್ಯೋ ಖಾತೆಯಲ್ಲಿಡಲಾಗಿದೆ. 

ಸದರಿ ಪ್ರಕರಣದ ವಿಚಾರಣೆ ಸಂಬಂಧವಾಗಿ ದಿನಾಂಕ ನಿಗಧಿ ಪಡಿಸಿ ದಿ:26-8-11, 19-9-11, 21-11-11, 28-11-11, 26-12-11, 30-10-12 
ರಂದು ವಿಚಾರಣೆ ಕರೆಯಲಾಗಿರುತ್ತದೆ. ಕೆಲವು ದಿನಾಂಕಗಳಲ್ಲಿ ಅಂದರೆ ದಿ: 12-7-11, 26-8-11, 19-9-11, 12-12-11, 16-12-11, 26-12-12 
ಗಳಂದು ವಾಹನದ ಮಾಲೀಕರು ಹಾಜರಾಗಿರುವುದಿಲ್ಲ ಮತ್ತು ಕೆಲವು ದಿನಾಂಕಗಳಲ್ಲಿ ವಾಹನವನ್ನು ಹಾಜರು ಪಡಿಸಿರುವುದಿಲ್ಲವಾದ ಕಾರಣ ಅಂತಿಮ 
ಅವಕಾಶ ನೀಡಿ ದಿ:30-10-12ಕ್ಕೆ ನಿಗಧಿಪಡಿಸಿ ನೋಟೀಸ್‌ ನೀಡಲಾಗಿತ್ತು ಸದರಿ ದಿನಾಂಕದಂದು ವಾಹನದೊಂದಿಗೆ ವಾಹನದ ಮಾಲೀಕರು 
ಹಾಜರಾಗಿರುತ್ತಾರೆ. ಸದರಿಯವರು ಪಾಧಿಕಾರದ ಮುಂದೆ ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿ ತಾನು ಆರ್ಥಿಕವಾಗಿ ತೊಂದರೆ ಅನುಭವಿಸುತ್ತಿದ್ದು, ಪ್ರತಿ 
ಬಾರಿಯೂ ನ್ಯಾಯಾಲಯಕ್ಕೆ ಹಾಜರಾಗಲು ತನ್ನಿಂದ ಸಾದ್ಯವಾಗುವುದಿಲ್ಲ.ವಕೀಲರನ್ನು ಪ್ರತಿ ಸಾರಿಯು ಕರೆತರಲು ಹಣಕಾಸಿನ ತೊಂದರೆ ಇದೆ ಎಂದು, 
ಆದುದರಿಂದ ತಾನು ಈಗಾಗಲೆ ವಾಹನದ ಮೌಲ್ಯಕ್ಕೆ ಸಮನಾದ ಬ್ಯಾಂಕ್‌ ಗ್ಯಾರೆಂಟಿಯನ್ನು ನೀಡಿರುವ ಹಣವನ್ನು ಸರಕಾರಕ್ಕೆ ಜಮಾ ಮಾಡಿ ಕೊಂಡು 
ಪ್ರಕರಣ ಮುಕ್ತಾಯ ಮಾಡಿಕೊಡಬೇಕಾಗಿ ಕೋರಿರುತ್ತಾರೆ. ಈ ಸಂಬಂಧ ಹಾಜರಿದ್ದ ಸದರಿ ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಪ್ರಕರಣ ದಾಖಲು 
ಮಾಡಿದ ಅಧಿಕಾರಿಗಳು ವಾಹನದ ಮಾಲಿಕರ ಕೋರಿಕೆಯನ್ನು ಪರಿಗಣಿಸಲು ಒಪ್ಪಿಗೆ ನೀಡಿರುತ್ತಾರೆ ಹಾಗು ಅವರುಗಳ ಅಭಿಪ್ರಾಯದಂತೆ ಸರಕಾರದ 
ಆದಾಯದ ಹಿತದೃಷ್ಟಿಯಿಂದ, ಸದರಿ ವಾಹನದ ಇಂದಿನ ಸ್ಥಿತಿಗತಿಯನ್ನು ಪರಿಶೀಲಿಸಿ,ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಹರಾಜುಮಾಡಿದಲ್ಲಿ 
ವಾಹನದ ಮಾಲಿಕರು ನೀಡಿರುವ ಭದ್ರತಾ ಮೊತ್ತಕ್ಕಿಂತಲು ಕಡಿಮೆ ಬೆಲೆ ದೊರೆಯುವ ಸಾದ್ಯತೆ ಇದ್ದು ಸರಕಾರಕ್ಕೆ ನಷ್ಟ ಆಗುವ ಸಾದ್ಯತೆ ಇರುತ್ತದೆ. 
ವಾಹನದ ಮಾಲೀಕರೇ ಪ್ರಕರಣ ನಡೆಸಲು ಉತ್ಸುಕರಿಲ್ಲದ ಹಿನ್ನೆಲೆಯಲ್ಲಿ ಮಾಲೀಕರ ಕೋರಿಕೆಯನ್ನು ಪರಿಗಣಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸುವುದು 
ಸೂಕ್ತವೆಂದು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂ:ಇಎಕ್ಸ್‌ ಇ:ಸಿಆರ್‌ಎಂ:59:2008-09, ದಿ:30-10-2012 
ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು ಮೇಲೆ 

ವಿವರಿಸಲಾದ ಎಲ್ಲಾ ಅಂಶಗಳ ಹಿನ್ನಲೆಯಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43ಎ ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 43 
“ಬಿ” ರಡಿಯಲ್ಲಿ ಅನುಸರಿಸ ಬೇಕಾದ ಕ್ರಮಗಳನ್ನು ಅನುಸರಿಸಿ, ವಾಹನದ ಮಾಲೀಕರು ಪ್ರಕರಣವನ್ನು ನಡೆಸಲು ಸಾಧ್ಯವಿಲ್ಲವೆಂದು ತಿಳಿಸಿರುವ ಹಿನ್ನಲೆಯಲ್ಲಿ 
ಆರಕ್ಷಕ ನಿರೀಕ್ಷಕರು, ಕುಟ್ಟ ಠಾಣೆ, ರವರ ಕ್ರೈಂ ಸಂ:16/2009, ದಿ:17-3-2009ರಂತೆ ಅಕ್ರಮ ಮದ್ಯ ಸಾಗಾಣಿಕೆ ಸಂಬಂಧ ಜಪ್ಪುಪಡಿಸಿದ ವಾಹನ 
ಮಹೇಂದ್ರ ಜೀಪ್‌ ಸಂ: ಕೆಎ-15-ಎಂ-594ರನ್ನು ಮದ್ಯಂತರ ಬಿಡುಗಡೆ ಪಡೆಯುವ ಸಂಬಂಧ ನೀಡಿರುವ ವಾಹನದ ಮೌಲ್ಯಕ್ಕೆ ಸಮನಾದ 
ಬ್ಯಾಂಕ್‌ಗ್ಯಾರೆಂಟಿ ಮೊತ್ತ ರೂ.22,000/ (ಇಪ್ಪತ್ತೆರಡು ಸಾವಿರ) (ರೆವಿನ್ಯೋ ಖಾತೆಯಲ್ಲಿಡಲಾದ ಮೊತ್ರ)ಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಅಬಕಾರಿ ಶೀರ್ಷಿಕೆಗೆ ವರ್ಗಾವಣೆ ಮೂಲಕ ಜಮಾ ಮಾಡಲು ಹಾಗೂ ಪ್ರಕರಣವನ್ನು ಮುಕ್ತಾಯಗೊಳಿಸಲು ಆದೇಶ ನೀಡಿರುತ್ತೇನೆ. 


ಈ ಆದೇಶವನ್ನು ದಿ:30-10-12ರಂದು ಉಕ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ 

ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
PR.1465 ಎಕ್ಸೈೈಸ್‌,ಕೊಡಗು ಜಿಲ್ಲೆ, ಮಡಿಕೇರಿ. 
ಕಾರ್ಮಿಕ ಸಚಿವಾಲಯ 
ಸಂಖ್ಯೆ: ಕಾಇ 164 ಎಲ್‌ಡಬ್ಲ್ಯೂಎ 2012 ಬೆಂಗಳೂರು, ದಿನಾಂಕ: 17-11-2012. 
ತಿದುಪಡಿ 
೦ಎ 

ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಪರಿಹಾರ ಯೋಜನೆಗೆ ಅರ್ಹ ಫಲಾನುಭವಿಗಳನ್ನು ನೋಂದಣಿ ಮಾಡಿಕೊಳ್ಳಲು 
ಕಾರ್ಮಿಕ ಅಧಿಕಾರಿಗಳನ್ನು ನೋಂದಣಿ ಅಧಿಕಾರಿಗಳನ್ನಾಗಿ ನೇಮಿಸಲಾಗಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 40 ಎಲ್‌ಡಬ್ರ್ಯೂಎ 2011, ದಿನಾಂಕ: 


12-01-2012 ರ ಅನುಬಂಧದ ಕಲಂ 1 ರಲ್ಲಿನ ಈ ಕೆಳಗಿನ ಕ್ರಮ ಸಂಖ್ಯೆಗಳ ಮುಂದೆ ಕಲಂ 3 ರಲ್ಲಿನ ಕಾರ್ಯವ್ಯಾಪ್ತಿಯನ್ನು ಕೆಳಕಂಡ 
ತಿದ್ದುಪಡಿಗಳೊಂದಿಗೆ ಓದಿಕೊಳ್ಳತಕ್ಕದ್ದು. 





ಸಂ. ಕಾರ್ಯವ್ಯಾಪ್ತಿ 

1 ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾ: 

2 ಬೆಂಗಳೂರು ನಗರ ಜಿಲ್ಲೆ. 


3 ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾ: 


3 























ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೩೫ 








4 ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾ: 


5 ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾ: 


6 ಬೆಂಗಳೂರು ನಗರ ಜಿಲ್ಲೆ ಮತ್ತು ಆನೇಕಲ್‌ ತಾ: 
9 ಮಂಡ್ಯ ಜಿಲ್ಲೆ. 
10 | ಮಂಡ್ಯ ಜಿಲ್ಲೆ. 

















14 ಬಳ್ಳಾರಿ ಜಿಲ್ಲೆ. 





15 ಬಳ್ಳಾರಿ ಜಿಲ್ಲೆ. 





2 | ಬೆಳಗಾವಿ ಜಿಲ್ಲೆ 





22 | ಬೆಳಗಾವಿ ಜಿಲ್ಲೆ 





23 | ಬಿಜಾಪುರ ಜಿಲ್ಲೆ 





24 | ಬಿಜಾಪುರ ಜಿಲ್ಲೆ 





25 ಧಾರವಾಡ ಜಿಲ್ಲೆ 





26 ಧಾರವಾಡ ಜಿಲ್ಲೆ 

35 ಚಿಕ್ಕಮಗಳೂರು ಜಿಲ್ಲೆ 
36 ಚಿಕ್ಕಮಗಳೂರು ಜಿಲ್ಲೆ 
37 | ದಕ್ಷಿಣ ಕನ್ನಡ ಜಿಲ್ಲೆ 























38 | ದಕ್ಷಿಣ ಕನ್ನಡ ಜಿಲ್ಲೆ 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 
ಪ್ರಭುದೇವ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಾರ್ಮಿಕ ಇಲಾಖೆ 
POLICE INSPECTOR BANASHAKARI POLICE STATION BANGALORE CITY 
ಸುತ್ತೋಲೆ 
ಈ ಮೂಲಕ ಬೆಂಗಳೂರು ನಗರದ ಎಲ್ಲಾ ಪೊಲೀಸ್‌ ಠಾಣೆಯ ಠಾಣಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಬನಶಂಕರಿ 
ಪೊಲೀಸ್‌ ಠಾಣಾ ಸರಹದ್ದಿನಲ್ಲಿ ಪತ್ತೆಯಾಗದೇ ಇರುವ ಮತ್ತು ಆರೋಪಿಗಳ ವರ್ತಮಾನದಿಂದ ಸ್ಥಾದೀನಪಡಿಸಿಕೊ೦ಡಿರುವ ದ್ವಿ ಚಕ್ರ, ತ್ರಿಚಕ್ರ ಮತ್ತು 
ನಾಲ್ಕು ಚಕ್ರ ವಾಹನಗಳ ವಾರಸುದಾರರು ಪತ್ತೆಯಾಗದ ಕಾರಣ ತಮ್ಮ ಪೊಲೀಸ್‌ ಠಾಣೆಗಳಲ್ಲಿ ಈ ವಾಹನಗಳ ಬಗ್ಗೆ ಪ್ರಕರಣಗಳು ದಾಖಲಾಗಿದ್ದಲ್ಲಿ 
ಮಾಹಿತಿ ನೀಡಲು ಕೋರಿದೆ. 


PR.1606 


ವಾಹನಗಳ ವಿವರ ಈ ಕೆಳಕಂಡಂತೆ ಇರುತ್ತದೆ. 

































































SI No C-Misc No PF Make Vehicle Reg No 
1 02/2009 18/2009 Bajaj Scooter CAI-2214 
2 03/2009 19/2009 Hero Honda Splendor | KA-21 E-8522 
3 06/2009 22/2009 Suzuki Samurai KA-01 Q-4533 
4 07/2009 23/2009 Yamaha KL-14 7739 
5 08/2009 24/2009 Bajaj CT-100 TN-10K6135 
6 09/2009 25/2009 TVS XL KA-03 U-7036 
7 10/2009 26/2009 Bajaj Scooter KA-32 H-133 
8 11/2009 27/2009 Kinetic Honda KA-01 L-1539 
9 12/2009 28/2009 Bajaj Scooter CAV-4877 
10 13/2009 29/2009 TVS Fiero KA-03 EC-9973 
11 14/2009 30/2009 Suzuki Shogan KA-05 Q-4473 
12 16/2009 32/2009 Bajaj Scooter KA-05 W-2657 
13 17/2009 33/2009 Kinetic Honda KA-05 V-2517 






























































































































































೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 
SI No C-Misc No PF Make Vehicle Reg No 
14 18/2009 34/2009 Kawasaki Bajaj MH-20 G-4042 
15 19/2009 35/2009 Bajaj 120 KA-03 E-6662 
16 20/2009 36/2009 Yamaha GDN-3021 
17 21/2009 37/2009 Bajaj Pulsor KA-04 EH-3125 
18 22/2009 38/2009 TVS XL KA-03 EC-1689 
19 23/2009 39/2009 Hero Honda Passion KL-07 AE-8160 
20 24/2009 40/2009 Bajaj Scooter CKW-3776 
21 25/2009 41/2009 LML KA-05 EJ9986 
22 26/2009 42/2009 Hero Honda TN-27 W-7125 
23 27/2009 43/2009 Honda Dio KA-04 V-669 
24 28/2009 44/2009 Yamaha KA-02 V-2970 
25 29/2009 45/2009 Yamaha KL-10 V-439 
26 30/2009 46/2009 Bajaj Pulsor KA-05 EV-954 
27 31/2009 47/2009 Yamaha KA-02 EE-4268 
28 32/2009 48/2009 TVS XL KA-05 EX-6891 
29 33/2009 49/2009 Suzuki Samurai KA-05 EA-1090 
30 34/2009 50/2009 Suzuki Samurai Engine No-01803M045210 Chassis No- 
U1803F998116 
31 37/2009 53/2009 Suzuki Samurai KA-05 HF-168 
32 38/2009 54/2009 Suzuki Samurai KA-05 H-2254 
33 22/2007 84/2007 Scooter KA-05 V-8761 
34 24/2007 88/2007 5೩1೩/12 KA-05 ೯೧೯-3767 
35 25/2007 89/2007 Hero Puch KA-04 H1589 
36 26/2007 90/2007 Scooter KA-03 H-9316 
37 218/09 U/S 379 IPC 114/2009 Bajaj pulsor KA-03HE-777 
38 218/09 U/S 379 IPC 114/2009 Bajaj caliber KA-02-Y-5357 
39 218/09 U/S 379 IPC 114/2009 RX-Yamaha KA-05-Q-6787 
40 251/09 U/S 379 IPC 128/2009 RX-Yamaha KA-04-X-2972 
41 251/09 U/S 379 IPC 128/2009 Hero Honda splendor KA-05-EE-8823 
42 44/09 U/S 379 IPC 11/2009 RX-135 Yamaha KA-05-EK-7755 
43 44/09 U/S 379 IPC 12/2009 MAX-100 KA-13-ET-5849 
44 44/09 U/S 379 IPC 15/2009 Bajaj Pulsor KA-04-EF-4478 
45 62/09 U/S 102 crpc 56/2009 TVS Heavy Duty KA-05-Y-6718 
46 62/09 U/S 102 crpc 57/2009 TVS Heavy Duty KA-02-EA-8300 
47 259/09 U/S 379 IPC 27/2011 Hero Honda Splendor | Engine No-00J20C2622 Chassis No-00J18M02879 
48 259/09 U/S 379 IPC 34/2011 Hero Honda Splendor | KA-05 EH-6476 
49 259/09 U/S 379 IPC 37/2011 Hero Honda Splendor | Engine No-23917 Chassis No-0220C01425 
50 275/2010 U/s 379 IPC 01/2011 Bajaj Pulsor KA-04 EP-7013 
51 275/2010 U/s 379 IPC 03/2011 TVS Apachi TN-24 V-3091 
52 242/2010 U/s 379 IPC 60/2010 Maruthi Omni KA-06 M -1576 
53 218/2010 U/s 379 IPC 74/2010 Passenger Auto -NIL- 
54 218/2010 U/s 379 IPC 75/2010 Passenger Auto KA-05 C-1784 
55 218/2010 U/s 379 IPC 75/2010 Passenger Auto KA-05 C-2673 
POLICE INSPECTOR BANASHAKARI POLICE STATION 
PR.1573 BANGALORE CITY 


ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ತೆ, ಬೆಂಗಳೂರು 
ಅಧಿಸೂಚನೆ ಸಂ:ಕೃಮಾಇ/285/ನಿಯವಿ/2010 ದಿನಾಂಕ:14/12/2012 


ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 6(2)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾಗಿರುವ ಎಸ್‌.ಶ೦ಕರನಾರಾಯಣ ಆದ ನಾನು ಗೌರಿಬಿದನೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಎಲ್ಲಾ ಹೂವುಗಳ ಮಾರಾಟ ನಿಯಂತ್ರಣಕ್ಕಾಗಿ ಕೊಟಾಲೂದಿನ್ನೆ ಗ್ರಾಮದ ಪರಿಮಿತಿಯೊಳಗಿನ 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೩೭ 





ಪ್ರದೇಶವನ್ನು "ಉಪ ಮಾರುಕಟ್ಟೆ ಎಂದು ಮತ್ತು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು "ಉಪ ಮಾರುಕಟ್ಟೆ ಪ್ರಾಂಗಣ" ಎಂದು 
ಘೋಷಿಸಿದ್ದೇನೆ. 


ಅನುಸೂಚಿ 
ಕೊಟಾಲೂದಿನ್ನೆ ಗ್ರಾಮದ ಪರಿಮಿತಿಯೊಳಗೆ ಹಾಲಿ ವ್ಯಾಪಾರ ನಡೆಯುವ ಈ ಕೆಳಗಿನ ಸೀಮಾಬದ್ಧ ಸ್ಥಳ:- 
ಪೂರ್ವಕ್ಕೆ : ಶ್ರೀದಾಸಪ್ಪನವರ ಜಮೀನು 
ಪಶ್ಚಿಮಕ್ಕೆ : ಖಾದಿ ಭಂಡಾರದವರ ಜಮೀನು 
ಉತ್ತರಕ್ಕೆ : ಸಿಹಿನೀರಿನ ಬಾವಿಗೆ ಹೋಗುವ ರಸ್ತೆ 
ದಕ್ಷಿಣಕ್ಕೆ : ಮಧುಗಿರಿ ರಸ್ತೆ 


ಎಸ್‌. ಶಂಕರನಾರಾಯಣ 
PR.1607 ನಿರ್ದೇಶಕರು 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ಸಂಖ್ಯೆ: ಕಸಂವಾಪ್ರ 59 ಕೆಎಂಯು 2010 ಬೆಂಗಳೂರು, ದಿನಾಂಕ: 21-03-2012 
ಅಧಿಸೂಚನೆ 

ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕು, ಮಾಗಡಿ ಪಟ್ಟಣದಲ್ಲಿರುವ ಐತಿಹಾಸಿಕ ಮಾಗಡಿ 
ಕೋಟೆ ಹಾಗೂ ಕಂದಕದ ಪ್ರದೇಶವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ. ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು 
ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳು ಅಧಿನಿಯಮ, 1961ರ ಕಲಂ 41ರ (ಕರ್ನಾಟಕ ಆಕ್ಟ್‌ ಆಫ್‌ 1962) ಅಡಿಯಲ್ಲಿ ರಾಜ್ಯ ಸಂರಕ್ಷಿತ 
ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟಿದೆ. ಈ ಉದ್ದೇಶದಿಂದ ಸದರಿ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವನ್ನಾಗಿ ಘೋಷಿಸಲು 60 ದಿನಗಳ 
ಅವಧಿಯೊಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಈ ಸಂಬಂಧ ಆಕ್ಷೇಪಣೆಗಳನ್ನು ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 
ಇಲಾಖೆ ವಿಕಾಸ ಸೌಧ, ಬೆ೦ಗಳೂರು-560 001 ಇವರಿಗೆ ಸಲ್ಲಿಸಬಹುದು. 


ಈ ಸ್ಮಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸುವ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆಗಳು ಬಾದಿತದಾರರಿಂದ ಮೇಲ್ಕಾಣಿಸಿದ 
ಅವಧಿಯೊಳಗೆ ರಾಜ್ಯ ಸರ್ಕಾರವು ಸ್ವೀಕರಿಸಿದಲ್ಲಿ ಸರ್ಕಾರವು ಅದನ್ನು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳುವುದು. ತಡವಾಗಿ ಸ್ವೀಕರಿಸಲಾಗುವ 
ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಗೀತಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ(ಆಡಳಿತ ಕನ್ನಡ) 




















ಪರಿವಿಡಿ 
(ಅಧಿಸೂಚನೆ ಸಂಖ್ಯೆ; ಕಸಂವಾಪ್ರ 59 ಕೆಎಂಯು 2010 ದಿನಾಂಕ: 21-03-2012) 
ಸಾರಕ/ pe ಗ [ca 
ಇರುವ ತ ಇ್ಞಳೆ 1 ಘಿ ಮೇರೆಗಳು 
ಜಿಲ್ಲೆ | ತಾಲ್ಲೂಕು ಕಟ್ಟಡದ |೫'ನ್ಷತ 4] ವಿಸ್ತೀರ್ಣ ಒಡೆತನ ಷರಾ 
ಸ್ಥಳ 2 ೫B B © (ಚಕ್ಕುಬಂದಿ) 
ಹೆಸರು ಈ 
| 2 3 4 5 6 7 8 9 
ರಾಮನಗರ ಮಾಗಡಿ ಮಾಗಡಿ | ಮಾಗಡಿ ಸ.ನಂ.201 | 2ಎಕರೆ 15ಗುಂಟೆ ಪೂರ್ವಕ್ಕೆ ಕ ರಸ್ತೆ ಮುಜರಾಯಿ | ರಾಮನಗರ ಜಿಲ್ಲೆ ಮಾಗಡಿ 
ಜಿಲ್ಲೆ ಪಟ್ಟಣ | ಕೋಟೆ ಮತ್ತು ಸ.ನಂ.202 | 4ಎಕರೆ 35ಗುಂಟೆ ಪಶ್ಚಿಮಕ್ಕೆ: ರಸ್ತೆ ತಾಲ್ಲುಕು ಮಾಗಡಿ ಪಟ್ಟಣದಲ್ಲಿರುವ 
ಕಂದಕಗಳನ್ನು ಸ.ನಂ.203 0.19ಗುಂಟೆ ಉತ್ತರಕ್ಕೆ: ರಸ್ತೆ ಐತಿಹಾಸಿಕ ಕೋಟೆಯು 11 ಶತಮಾನ 
ಒಳಗೊಂಡಂತೆ ಸ.ನಂ.205 | 2ಎಕರೆ 05ಗುಂಟೆ ದಕ್ಷಿಣಕ್ಕೆ : ರಸ್ತೆ ದಿಂದ 14ನೇ ಶತಮಾನದ ನಡುವೆ 
ಇರುವ ಪ್ರದೇಶ | ಸ.ನಂ.208 | 4 ಎಕರೆ ನಿರ್ಮಿತಗೊಂಡಿರುತ್ತದೆ. ಕೋಟೆ 
——————— | —————————— ಕಂದಕಗಳೂ ಸೇರಿದಂತೆ ಒಟ್ಟಾರೆ 13 
ಒಟ್ಟಾರೆ 13 ಎಕರೆ 34 ಎಕರೆ 34 ಗುಂಟೆಯ ಪ್ರದೇಶವನ್ನು 
ಗುಂಟೆ ರಾಜ್ಯ ಸಂರಕ್ಷಿತ ಪ್ರದೇಶವೆಂದು 
ಘೋಷಿಸಬೇಕಾಗಿದೆ. 






































ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರಮತ್ತು ಅವರ ಹೆಸರಿನಲ್ಲಿ, 
ಎನ್‌,ಗೀತಾಕುಮಾರಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಥೃತಿ ಮತ್ತು ವಾರ್ತಾ ಇಲಾಖೆ(ಆಡಳಿತ ಕನ್ನಡ) 


೧೧,1559 


೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ “ಕಂದಾಯ ಭವನ”ತುಮಕೂರು ಜಿಲ್ಲೆ, ತುಮಕೂರು. 
ಸಂ:ಕಾಅತು:ಕಾಪಕಾ:ಸಿಆರ್‌:19/2012ದಿನಾಂಕ:20-08--2012 





ಅರ್ಜಿದಾರರು: ವಿರುದ್ಧ | ಪ್ರತಿವಾದಿಗಳು: 

1 ರಂಗಮ್ಮ ಪತಿ: ಲೇಟ್‌ ಕೃಷ್ಣಪ್ಪ ವಯಸ್ಸು 42ವರ್ಷ 1 ಶ್ರೀಮತಿ ಕರಿಯಮ್ಮ ವೈಫ್‌:ಆಫ್‌ ಲೇಟ್‌ ನರಸಿಂಹಯ್ಯ, ಪ್ರಾಪ್ತ 
ಗೌಡಗೆರೆ ವಿಲೇಜ್‌, ಶಿರಾ ತಾಲ್ಲೂಕು ತುಮಕೂರು ಜಿಲ್ಲೆ 

2) ಯೂನೈಟೆಡ್‌ ಇಂಡಿಯಾ ಇನ್‌ಷ್ಕೂರನ್ನ ಕಂ.ಲಿ, ಮೈಕ್ರೋ 
ಆಫೀಸ್‌, 1ನೇ ಮಹಡಿ, ಟ.ಕೆ.ಪಿ. ಲಾಡ್ಜ್‌ ಎದುರುಗಡೆ, ಎನ್‌.ಎಚ್‌-4, 
ಶಿರಾ-37 


2) ಮಂಜುನಾಥ ತಂದೆ: ಲೇಟ್‌ ಕೃಷ್ಣಪ್ಪ ವಯಸ್ಸು 24 ವರ್ಷ 
3) ಲೋಕಮ್ಮ ತಂದೆ: ಲೇಟ್‌ ಕೃಷ್ಣಪ್ಪ ವಯಸ್ಸು 18 ವರ್ಷ 
ಈರ್ವರ ವಿಳಾಸ: ಗೌಡಗೆರೆ ವಿಲೇಜ್‌, ಶಿರಾ ತಾಲ್ಲೂಕು 
ತುಮಕೂರು ಜಿಲ್ಲೆ 

















ಪ್ರಕಟಣೆ 

1ನೇ ಅರ್ಜಿದಾರರ ಮಗ ಲೇಟ್‌ ಬಸವರಾಜು ಎಂಬುವವರು 1ನೇ ಪ್ರತಿವಾದಿರವರ ಟ್ರ್ಯಾಕ್ಟರ್‌ ಟ್ರೈಲರ್‌ ಸಂ:ಕೆಎ-06-ಟಿ-8855/8856 ಟ್ರ್ಯಾಕ್ಟರ್‌ 
ಟ್ರೈಲರಿನಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದ ವೇಳೆಯಲ್ಲಿ ದಿನಾ೦ಕ:06-05-2011 ರಂದು ಆದ ಅಪಘಾತದಲ್ಲಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿ ಈ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ 
ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 


ಎ.ಪಿ.ಪುಂಡಲೀಕರಾವ್‌ 
PR.1443 ಆಯುಕ್ತರು ಕಾರ್ಮಿಕ ಪರಿಹಾರ ನ್ಯಾಯಾಲಯ 
ತುಮಕೂರು ಜಿಲ್ಲೆ ತುಮಕೂರು 
ಸಹಕಾರ ಇಲಾಖೆ 
ಸಹಕಾರ ಸಂಫಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ. ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಪಕ್ಕ ಶಿವಮೊಗ್ಗ 
ವಿಷಯ: ಸಮಾಪನೆಯಲ್ಲಿರುವ ಜೈ ಸಂತೋಷಿ ಮಾತಾ ಮಹಿಳಾ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಶಿವಮೊಗ್ಗ ಇದರ 
ಸಮಾಪನಾಧಿಕಾರಿ ಮರುನೇಮಕ ಮಾಡುವ ಬಗ್ಗೆ. 
ಉಲ್ಲೇಖ: 1 ಈ ಕಚೇರಿಯ ಆದೇಶ ನಂ, ಡಿಆರ್‌ಎಸ್‌/ ಸಮಾಪನೆ! ಡಿಎಲ್‌ಎಸ್‌/2006-07 ದಿನಾಂಕ 31-10-2006. 


2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ಉಪವಿಭಾಗ ಶಿವಮೊಗ್ಗ.ರವರ ಪತ್ರ ನಂ: ಸನಿ24/ಸಮಾಪನೆ/ 
ಸಿಆರ್‌-11/2012-13.ದಿನಾ೦ಕ;-10-05-2012 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಬ್ಬಂದಿ/74/ಇಜಿಪಿ/2012- 13. ದಿನಾಂಕ: 30-06-2012. 
ಸಮಾಪನೆಯಲ್ಲಿರುವ ಜೈ ಸಂತೋಷಿ ಮಾತಾ ಮಹಿಳಾ ಗೃಹನಿರ್ಮಾಣ ಸಹಕಾರ ಸಂಘ ನಿ, ಶಿವಮೊಗ್ಗ: ಈ ಸಹಕಾರ ಸಂಘವನ್ನು 
ಉಲ್ಲೇಖ(1)ರ ಈ ಕಚೇರಿಯ ಆದೇಶದಲ್ಲಿ ಸಮಾಪನೆಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ (ಸಿಸಿಸಿ) ಡಿಸಿಸಿ ಬ್ಯಾಂಕ್‌ ನಿ, ಶಿವಮೊಗ್ಗರವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಿ ಆದೇಶಿಸಲಾಗಿತ್ತು. ಸದರಿಯವರಿಗೆ ಉಲ್ಲೇಖ(3) ರ ಸರ್ಕಾರದ ಅಧಿಸೂಚನೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ. ಈ ಹುದ್ದೆಗೆ ವರ್ಗಾವಣೆಯಾಗಿರುವುದರಿಂದ ಮತ್ತು ಉಲ್ಲೇಖ(2) ರ ಕೋರಿಕೆಯನ್ನು ಪರಿಗಣಿಸಿ, 
ಸಮಾಪನಾಧಿಕಾರಿಯ ಮರುನೇಮಕ ಮಾಡುವುದು ಅವಶ್ಯಕವಾಗಿರುತ್ತದೆ. 
ಆದ್ದರಿಂದ ಈ ಸಹಕಾರ ಸಂಘದ ಸಮಾಪನಾಧಿಕಾರಿಯಾಗಿ ಶ್ರೀ ಕೆ.ಜಿ ಶಾಂತರಾಜು ಸಹಕಾರ ಸಂಘಗಳ ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ 
ಅಧಿಕಾರಿ ಕಚೇರಿ, ತೀರ್ಥಹಳ್ಳಿ, ರವರನ್ನು ಮರುನೇಮಕ ಮಾಡಲು ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಸಂ.ಡಿಅರ್‌ಎಸ್‌/ಸಮಾಪನೆ/ಡಿಎಲ್‌ಎಸ್‌/ 206/2006-07ದಿನಾಂಕ: 10-07-2012 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 73(1) ರನ್ವಯ ಮತ್ತು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 
ಸಿಎಲ್‌ಎಂ 2010 ಬೆಂಗಳೂರು ದಿನಾಂಕ17-02-2011 ರಲ್ಲಿ ದತ್ತವಾದ ಅಧಿಕಾರದನ್ವಯ, ಅಶೋಕ ವೆಂ.ಮೊರಬ, ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಯಲ್ಲಿರುವ ಜೈ ಸಂತೋಷಿ ಮಾತಾ ಮಹಿಳಾ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
ಶಿವಮೊಗ್ಗ ಈ ಸಹಕಾರ ಸಂಘದ ಸಮಾಪನಾಧಿಕಾರಿಯಾಗಿ ಶ್ರೀ ಕೆ.ಜಿ ಶಾಂತರಾಜು ಸಹಕಾರ ಸಂಘಗಳ ನಿರೀಕ್ಷಕರು. ಸಹಕಾರ ಅಭಿವೃದ್ಧಿ ಅಧಿಕಾರಿ 
ಕಚೇರಿ, ತೀರ್ಥಹಳ್ಳಿ, ರವರನ್ನು ನೇಮಕ ಮಾಡಿರುತ್ತೇನೆ. ಸಮಾಪನಾಧಿಕಾರಿಯವರು ಕೂಡಲೇ ಪ್ರಭಾರ ಪಡೆದು ಬಾಕಿ ಇರುವ ಸಮಾಪನಾ ಕಾರ್ಯವನ್ನು 
ಪೂರ್ಣಗೊಳಿಸಿ ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೩೯ 





ಈ ಆದೇಶವನ್ನು ಈ ದಿನ ದಿನಾಂಕ:-10-07-2012 ರಂದು ಸ್ವಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ಹೊರಡಿಸಲಾಗಿದೆ. 
ಅಶೋಕ ವೆಂ. ಮೊರಬ 
ಸಹಕಾರ ಸಂಘಗಳ ಉಪನಿಬಂಧಕರು 


PR.1524 ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಫಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ. ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಪಕ್ಕ ಶಿವಮೊಗ್ಗ 
ವಿಷಯ: ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹಳೇಸೊರಬ,ಸೊರಬ ತಾ:.ಇದರ ನೊಂದಣಿ ಕ್ರಮಾಂಕ 


ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: 1) ಆದೇಶ ನಂ.ಡಿಆರ್‌ಎಸ್‌/ಸಮಾಪನೆ/ಡಿಎಲ್‌ಎಸ್‌/40/2005-06 ದಿನಾಂಕ 15-06-2006.ಮತ್ತು ದಿನಾಂಕ:-16-08-2011. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ ಸಾಗರರವರ ಪತ್ರನಂ:ಸನಿ-25/ಎಲ್‌ಕ್ಕೂಡಿ/ಸಿಆರ್‌- 
2005-06. ದಿನಾಂ೦ಕ:06-08-2012. 

3) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎ 2011 ದಿನಾ೦ಕ:17-02-2011 

ಪ್ರಸ್ತಾವನೆ:- 
ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಹಳೇಸೊರಬ,ಸೊರಬ ತಾ: ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಸಾಗರರವರ ಆದೇಶ ಸಂ:ಎಆರ್‌-25/ಎಂಕೆಟಿ/ನೊಂದಣಿ/20155/1993-94.ದಿನಾಂಕ:-31-03-1994 ರಂದು ನೊಂದಣಿಯಾಗಿ 
ರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರ ಶಿಫಾರಸ್ಸಿನ 
ಮೇರೆಗೆ ಉಲ್ಲೇಖ(1)ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಲಾಗಿತ್ತು. ಉಲ್ಲೇಖ(1)ರ ಈ ಕಛೇರಿಯ ದಿನಾಂಕ:-16-08-2011 
ರ ಆದೇಶದಲ್ಲಿ ಸಮಾಪನಾಧಿಕಾರಿಯಾಗಿ ನೇಮಿಸಲಾದ ಸಹಕಾರ ಅಭಿವೃದ್ದಿ ಅಧಿಕಾರಿ, ಸೊರಬ ಇವರು ದಿನಾಂಕ:21-09-2011 ರಂದು ಪ್ರಭಾರ ಪಡೆದು 
ಸಮಾಪನಾ ಕಾರ್ಯಕೈಗೊಂಡಿರುತ್ತಾರೆ. ದಿನಾಂಕ:03-08-2012 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಈ ಕಚೇರಿಯ ದಿನಾಂಕ:- 
27-01-2012 ರ ಆದೇಶದಲ್ಲಿ ಪಡೆದ ಅನುಮೋದನೆಯಂತೆ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ರೆಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತ:ಖ್ರೆಯನ್ನು 
ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರರವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ನೊಂದಣಿ 
ರದ್ದುಪಡಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಚೇರಿಗೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ದಿನಾ೦ಕ:03-08-2012ರಂದು ನಡೆದ ಸಮಾಪನಾಧಿಕಾರಿ ಸಭೆಯ ನಡವಳಿಯಂತೆ ದಿನಾಂಕ:31-03-2011 

ಕ್ಕೆ ಇದ್ದಂತೆ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ರೆಯಂತೆ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ:03-08-2012 ಕ್ಕೆ ಇದ್ದಂತೆ ಆಸ್ತಿ-ಜವಾಬ್ದಾರಿಯನ್ನು 
ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ:03-08-2012 ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ ಸಹಕಾರ ಸಂಘದ ಆಸ್ತಿ- 
ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ 
ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 


ಸಂಖ್ಯೆ:ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಅರ್‌-/2096-07. ದಿನಾಂಕ:24-08-2012. 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ದಿನಾ೦ಕ:17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅಶೋಕ. ವೆಂ.ಮೊರಬ. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಯಲ್ಲಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ (ನಿ) ಹಳೇಸೊರಬ, ಸೊರಬ ತಾ, ಈ ಸಹಕಾರ 
ಸಂಘದ ನೊಂದಣಿ ಸಂ:ಎಆರ್‌-25/ಎಂಕೆಟಿ/ನೊಂದಣಿ/ 20155/1993-94. ದಿನಾ೦ಕ:-31-03-1994 ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, 
ಆದೇಶ ಹೊರಡಿಸಿರುತ್ತೇನೆ. 


ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಆಸ್ತಿತ್ಸವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತ್ಕದು. 


ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:24-08-2012 ರಂದು ನೀಡಲಾಗಿದೆ. 


ಅಶೋಕ ವೆಂ. ಮೊರಬ 
PR.1521 ಸಹಕಾರ ಸಂಘಗಳ ಉಪನಿಬಂಧಕರು 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





ಸಹಕಾರ ಇಲಾಖೆ 
ಸಹಕಾರ ಸಂಫಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ. ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಪಕ್ಕ ಶಿವಮೊಗ್ಗ 
ವಿಷಯ: ಸಮಾಪನೆಯಲ್ಲಿರುವ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ..ಆನವಟ್ಟಿ ಸೊರಬ ತಾಲ್ಲೂಕು ಇದರ ನೊಂದಣಿ ಕ್ರಮಾಂಕ 
ರದ್ದುಪಡಿಸುವ ಬಗ್ಗೆ. 
ಎ (ಸ 
ಉಲ್ಲೇಖ: 1). ಈ ಕಛೇರಿಯ ಆದೇಶ ಸಂ: ಡಿಆರ್‌ಎಸ್‌ /ಕಾನೂನು-3/ ಡಿಎಲ್‌ಎಸ್‌/45/2001-02. ದಿನಾ೦ಕ:29-09-2001. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ ಸಾಗರರವರ ಪತ್ರ ನಂ:ಎಆರ್‌-25/ಎಲ್‌ಕ್ಯೂಡಿ/2012-13. 
ದಿನಾಂಕ:08-05-2012. 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎ 2011 ದಿನಾಂಕ:17-02-2011. 
ಪ್ರಸ್ತಾವನೆ:- 

ಸಮಾಪನೆಯಲ್ಲಿರುವ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ..ಆನವಟ್ಟಿ. ಸೊರಬ ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು ಸಾಗರರವರ ಆದೇಶ ಸಂ:16291/1989-90 ದಿನಾಂಕ 04-08-1989ರಂದು ನೊಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ನೊಂದಣಿಯಾದ ನಂತರ ಸಂಘದ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರ ಶಿಫಾರಸ್ಸಿನ 
ಮೇರೆಗೆ ಉಲ್ಲೇಖ(1)ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಲಾಗಿತ್ತು. ಸಮಾಪನಾಧಿಕಾರಿಯಾಗಿ ನೇಮಿಸಲಾದ ಸಹಕಾರ 
ಅಭಿವೃದ್ದಿ ಅಧಿಕಾರಿ, ಸೊರಬ ಇವರು ದಿನಾಂಕ:13-09-2006 ರಂದು ಪ್ರಭಾರ ಪಡೆದು ಸಮಾಪನಾ ಕಾರ್ಯಕೈಗೊಂಡಿರುತ್ತಾರೆ. ದಿನಾ೦ಕ:03-04-2012 
ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ ಸಭೆಯಲ್ಲಿ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ರೆಯನ್ನು ವಿಲೇವಾರಿ ಮಾಡಿ ಆಸ್ತಿ-ಜವಾಬ್ದಾರಿ ತ:ಖ್ರೆಯನ್ನು 
ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರರವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಸಾಗರರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ನೊಂದಣಿ 
ರದ್ದುಪಡಿಸಲು ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಈ ಕಚೇರಿಗೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ದಿನಾಂಕ:03-04-2012ರಂದು ನಡೆದ ಸಮಾಪನಾಧಿಕಾರಿ ಸಭೆಯ ನಡವಳಿಯಂತೆ ದಿನಾಂಕ:31-03-2011 
ಕ್ಕೆ ಇದ್ದಂತೆ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯಂತೆ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ:30-04-2012 ಕ್ಕೆ ಇದ್ದಂತೆ ಆಸ್ತಿ-ಜವಾಬ್ದಾರಿಯನ್ನು 
ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ:03-04-2012 ರ ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ ಸಹಕಾರ ಸಂಘದ ಆಸ್ತಿ- 
ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ 
ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸಂ:ಡಿಆರ್‌ಎಸ್‌/ಕಾನೂನು-3/ಡಿಎಲ್‌ಎಸ್‌/45/2001-02 ದಿನಾಂಕ:31-05-2012. 
ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ದಿನಾ೦ಕ:17-02-2011 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅಶೋಕ. ವೆಂ.ಮೊರಬ. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಯಲ್ಲಿರುವ ಮಹಿಳಾ ವಿವಿದೋದ್ದೇಶ ಸಹಕಾರ ಸಂಘ ನಿ.ಆನವಟ್ಟಿ. ಸೊರಬ ತಾಲ್ಲೂಕು ಈ ಸಹಕಾರ 
ಸಂಘದ ನೊಂದಣಿ ಸಂಖ್ಯೆ16291/989-90 ದಿನಾಂಕ 04-08-1989ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ, ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಆಸ್ತಿತ್ಸವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪ ವಿಭಾಗ ಸಾಗರ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತ್ಕದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:31-05-2012 ರಂದು ನೀಡಲಾಗಿದೆ. 


ಅಶೋಕ ವೆಂ. ಮೊರಬ 
PR.1523 ಸಹಕಾರ ಸಂಘಗಳ ಉಪನಿಬಂಧಕರು 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


ಸಹಕಾರ ಇಲಾಖೆ 


ಸಹಕಾರ ಸಂಫಗಳ ಉಪ ನಿಬಂಧಕರು, ಶಿವಮೊಗ್ಗ ಜಿಲ್ಲೆ. ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್‌ ಪಕ್ಕ ಶಿವಮೊಗ್ಗ 
ವಿಷಯ: ನಿಷ್ಠಿಯಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಹೆಬ್ಬೈಲು ಹೊಸನಗರ ತಾಲ್ಲೂಕು ಈ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸುವ ಬಗ್ಗೆ, 
ಉಲ್ಲೇಖ: ) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ಉಪವಿಭಾಗ, ಸಾಗರರವರ ಪತ್ರನಂ:ಎಆರ್‌25/ಎಲ್‌ಕ್ಕೂಡಿ/ ಸಿಆರ್‌ 08/ 
2012-13 ದಿನಾ೦ಕ:31-07-2012. 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎ೦ 2010 ಬೆಂಗಳೂರು ದಿನಾಂಕ:17-02-2011 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೪೧ 





ನಿಷ್ಠಿಯಗೊಂಡಿರುವ ಹಾಲು ಉತಾದಕರ ಸಹಕಾರ ಸಂಘ ನಿ.ಹೆಬ್ಬೆಲು ಹೊಸನಗರ ತಾಲ್ಲೂಕು ಈ ಸಹಕಾರ ಸಂಘವನು 
ಲ ಬ ಬಿಲ ನೃ 


0 


ಸಮಾಪನೆಗೊಳಿಸಲು ಉಲ್ಲೇಖ(1)ರ ಪತ್ರದೊಂದಿಗೆ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಾಗರ ರವರು ಸಲ್ಲಿಸಿರುತ್ತಾರೆ. ಸದರಿ 
ಸಂಘವು ನೊಂದಣಿ ನಂ16308/ಸಿಆರ್‌-941/1990-91 ದಿನಾಂಕ:14-03-1991 ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕು 
ಮಟ್ಟಕ್ಕಿಂತ ಕಡಿಮೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ. 

ಸಂಘವು ಪುನಶ್ಚೇತನಗೂ೦ಡ ನಂತರ ಆಡಳಿತ ಮಂಡಳಿ ರಚಿಸಿಕೊಂಡು ಸಂಘದ ಉಪನಿಯಮದ ಉದ್ದೇಶಗಳನ್ನು ಕಾರ್ಯರೂಪಕ್ಕೆ ತಂದು 
ಕಾರ್ಯನಿರ್ವಹಿಸದೆ ಯಾವುದೇ ವ್ಯವಹಾರ ನಿರ್ವಹಿಸದೆ ಸ್ಥಗಿತಗೊಂಡ ಹಿನ್ನಲೆಯಲ್ಲಿ, ಸಂಘದ ಆಡಳಿತ ಮಂಡಳಿ ರಚಿಸಿಕೊಂಡು ಸಂಘವನ್ನು 
ಮುನ್ನೆಡೆಸಿಕೊಂಡು ಹೋಗಲು ಯಾವುದೇ ಸದಸ್ಯರಲ್ಲಿ ಆಸಕ್ತಿ ಇಲ್ಲದೆ ಇರುವುದರಿಂದ ಸಂಘವನ್ನು ಸಮಾಪನೆಗೊಳಿಸಲು. ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಸಾಗರ ಉಪ-ವಿಭಾಗ, ಸಾಗರ,ರವರು ಉಲ್ಲೇಖ(1)ರ ಪತ್ರದಲ್ಲಿ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯನ್ನು 
ಪರಿಶೀಲಿಸಿ, ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 


p>: 


ಸಂ:ಡಿಆರ್‌ಎಸ್‌/ಎಲ್‌ಕ್ಯೂಡಿ/ಡಿಎಲ್‌ಎಸ್‌/ಸಿಅರ್‌-/2012-13, ದಿನಾಂಕ:24-08-2012. 
ಆದೇಶ 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2010 
ಬೆಂಗಳೂರು ದಿನಾಂಕ:17-02-2011 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಶೋಕ ವೆಂ. ಮೊರಬ ಸಹಕಾರ ಸಂಘಗಳ ಉಪ-ನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ನಿಷ್ಠಿಯಗೊಂಡಿರುವ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ.ಹೆಬ್ಬೈಲು ಹೊಸನಗರ ತಾಲ್ಲೂಕು ಈ 
ಸಂಘವನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 () ರಂತೆ ಶ್ರೀ ಕೆಜಿ ನವೀನಕುಮಾರ್‌ ಸಹಕಾರ 
ಸಂಘಗಳ ನಿರೀಕ್ಷಕರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಸಾಗರ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ 


ಸಮಾಪನಾಧಿಕಾರಿಗಳು ಕೂಡಲೇ ಸಂಘದ ಪ್ರಭಾರವನ್ನು ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ಹಾಗೂ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ಕಲಂ 74 ಮತ್ತು ನಿಯಮ 33ರಂತೆ ಸಮಾಪನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ, ಸಂಘದ ಇತ್ತೀಚಿನ ಲೆಕ್ಕ 
ತಪಾಸಣಾ ವರದಿಯನ್ನಾಧರಿಸಿ, ಈ ಕಛೇರಿಯ ಅನುಮೋಧನೆ ಪಡೆದು ಆಸ್ತಿ ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ ಸಂಘದ ನೊಂದಣಿ 
ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 

ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:24-08-2012. ರಂದು ನೀಡಲಾಗಿದೆ. 


ಅಶೋಕ ವೆಂ. ಮೊರಬ 
PR.1522 ಸಹಕಾರ ಸಂಘಗಳ ಉಪನಿಬಂಧಕರು 
ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 
PROCEEDINGS OF THE COMMISSIONER OF COMMERCIAL TAXES(KARNATAKA), BANGALORE 
Present: YOGENDRA TRIPATHI, IAS, Commissioner of Commercial Taxes. 


Sub: KVAT Act, 2003 Section 59(4) - Issue of clarification on rate of tax on polyester sun control film falling under CET code 
3920 6929 - reg. 


Read: (1) Letter dated 5.2.2011 of Sri R.V.Kali and Associates, STP for M/s.GraslImpex Pvt. Ltd., Bangalore 
(2) Clarification order No.AR.CLR.CR.48/ 06-07, dated 7.11.2006 of the ACAR passed under Section 60 of the KVAT Act. 
(3) Clarification order No.CLR.CR.141/09-10, dated 24.5.2010 passed under Section 59(4) of the KVAT Act. 
PREAMBLE: 


M/s.Graslmpex Pvt. Ltd is a dealer registered under the KVAT Act, 2003 with TIN 29500471351 and deals in polyester sun 
control film and other commodities. On its application seeking clarification on rate of tax on polyester sun control films under the KVAT 
Act, 2003, the Authority for Clarifications and Advance Rulings (ACAR) has vide its order dated 7.11.2006 clarified that the said 
commodity with CET code 3920 6929 falls under Sl. No.144 of notification No.FD 197 CSL 2005(6) dated 30.4.2005, reading as ‘flexible 
plain films - laminated or metalized film - rigid or flexible’ and hence liable to tax at 4%. 


2. The undersigned in the case of another dealer, namely, M/s.Commercial and Technical (CATS), Bangalore has clarified the 
rate of tax under the KVAT Act on automotive window films to be at 12.5% up to 31.3.2010 and at 13.5% from 1.4.2010 vide order dated 
24.5.2010.  ॥ is represented by the petitioner that M/s.GrasImpexPvt Ltd that the Assistant Commissioner of Commercial Taxes 
(Enforcement)-6, South Zone, Bangalore has issued a notice under Section 79 of the KVAT Act alleging fraudulent evasion of tax by the 
petitioner on the basis of clarification dated 24.5.2010 issued by the undersigned. 


3. In this regard, the petitioner vide its letter dated 5.2.2011 has represented that it complied with the clarification issued by 
ACAR in its case on the commodity that is polyester sun control film and accordingly tax is being collected and paid at 4% / 5%. This 
clarification is not either withdrawn or modified and hence it still holds good and is binding on the petitioner. On the contrary, the 
clarification dated 24.5.2010 issued by the CCT related to another dealer and is not binding on the petitioner. The ACCT 
(Enforcement)-6, South Zone, Bangalore is therefore not correct in alleging fraudulent evasion of tax and proposing to take penal action 


೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





under Section 79 of the Act. The petitioner has made a request to take necessary action and issue suitable instruction to the concerned 
officer so as to drop further proceedings in pursuance of notice issued by him under Section 79 of the KVAT Act. 


4. The petitioner is heard in the matter. Sample of the commodity produced by the petitioner and other evidences filed by it 
such as purchase bill copies, copies of bill of entry are verified. 


5. As seen from the copy of bill of entry, the commodity purchased by way of import is polyester sun control film with HSN code 
3920 6929. ACAR has clarified that it falls under Sl. No.144 of the Table in the notification No.FD 197 CSL 2005 (6) dated 30.4.2005. 
The commodities mentioned in this notification are industrial inputs and packing materials for the purpose of entry 51 of Third Schedule 
to the KVAT Act, 2003. They are therefore liable to tax at 4% / 5%. Sl. No.144 in the said notification reads as under:- 












































Central Excise 
Tariff Heading 
51.110. Description 
and Sub-heading p 
No. 
1 2 3 
144 3920, Flexible plain films, laminated or 
3921.90.93 metalized film - rigid or flexible 
3921.90.94, 
3921.90.95, 
3921.90.96, 
3921.90.99 
6. The commodities described under the Central Excise Tariff Act relating to Heading 3920 and its sub-headings are as 
under:- 
Heading and Sub- 
Description 
heading No. 
3920 Other plates, sheets, film, foil and strip of plastics, non-cellular and not 
reinforced, laminated, supported or similarly combined with other materials. 
3920 69 Of other polyesters-Sun and or dust control film 
3920 6921 Rigid, plain 
3920 69 22 Flexible, plain 
3920 69 29 Other 














7. From the above, it is seen that Central Excise Tariff code 3920 6929 relates to other sun control film. That is, neither rigid, 
plain nor flexible, plain. In Sl. No.144 of notification dated 30.4.2005, the commodities described are flexible plain films, laminated or 
metalized film - rigid or flexible. Thus, commodities falling under CET code 3920 6929 which are described as ‘other’ are not described 
in Sl. No.144 of the notification. Further, Explanations (2) and (4) to the notification dated 30.4.2005 read as follows:- 


‘Explanations.- (1)........ 


(2) Where any commodities are described against any heading or, as the case may be, sub-heading, and 
the aforesaid description is different in any manner from the corresponding description in the Central Excise Tariff 
Act, 1985, then only those commodities describe as aforesaid will be covered by the scope of this notification and 
other commodities though covered by the corresponding description in the Central Excise Tariff will not be covered 
by the scope of this notification. 


(4) Where the description against any heading or sub-heading is shown as “other”, then the interpretation 
as provided in Explanation (2) shall apply.” 
8. Though polyester sun control films dealt by the petitioner fall under CET code 3920 6929, they are not described in the 51. 
No. 144 of the table in the notification dated 30.4.2005. This commodity is therefore not covered by the said notification. It is neither 
found entry in any other notification or in any other schedules 10 the KVAT Act. It is therefore taxable at 12.5% / 13.5% / 14% under 
Section 4(1)(b) of the KVAT Act during the relevant periods. 


9. In view of the above facts, it is seen that the ACAR in its order has not taken the correct view. The said order is impliedly 
overruled by the order dated 24.5.2010 of the undersigned (albeit prospectively with the benefit of ACAR’s order being available to you 
from 7.11.2006 to 23.5.2010 as held by the Hon'ble High Court of Karnataka in the case of Mangalore Minerals Private Limited Vs State 
of Karnataka reported in (2010) 68 KLJ 668) as it is binding on all the sub-ordinate authorities and has been issued for the purpose of 
maintaining uniformity in the work of assessments and collection of revenue. Unlike in the case of an order or clarification of the 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೪೩ 





Authority for Clarification and Advance Rulings, the clarification issued on rate of tax applicable in respect of any goods by the 
undersigned under Section 59(4) of the Act is applicable to all the dealers dealing with such goods and not just to the applicant dealer. 
The petitioner in this case has not adduced any evidence to hold that the clarification issued on 24.5.2010 is incorrect and needs to be 
reviewed. His request therefore cannot be acceded to. In the circumstances, it is considered that the clarification issued on 24.5.2010 
needs to be re-iterated and for the purpose of clarity, the following order is made: 


ORDER NO.CLR.CR.251/10-11 DATED 8.10.2012 


It is hereby clarified that polyester sun control film falling under CET code 3920 6929 is liable to tax under Section 4(1)(b) of the 
KVAT Act at 12.5% up to 31.3.2010, at 13.5% from 1.4.2010 to 31.3.2011 and at 14% from 1.4.2011. 


YOGENDRA TRIPATHI 
Commissioner of Commercial Taxes 
Karnataka, Bangalore. 


PR.1611 
ಕಾರ್ಮಿಕ ಅಧಿಕಾರಿಯವರ ಕಛೇರಿ,ದ.ಕ. ಉಪ - ವಿಭಾಗ 2 ಕರ್ನಾಟಕ ಬಿಲ್ಲಿಂಗ್‌, ಬೆಂದೂರವೆಲ್‌ ಸರ್ಕಲ್‌,ಕಂಕನಾಡಿ , ಮಂಗಳೂರು 
ಕಾರ್ಮಿಕ ಅಧಿಕಾರಿ ದ.ಕಉಪವಿಭಾಗ-2 ಮಂಗಳೂರು ಕಛೇರಿಗೆ ಸಂಬಂಧಿಸಿದಂತೆ 
ಮಾಹಿತಿ ಹಕ್ಕು ಅಧಿನಿಯಮ 2005 ಕಲಂ 4(1)(ಬಿ) ರನ್ವಯ ಪ್ರಕಟಿಸಲಾಗಿದೆ 
ಮುನ್ನುಡಿ 
ಮಾಹಿತಿ ಹಕ್ಕು ಅಧಿನಿಯಮ 2005 ರಡಿಯಲ್ಲಿ ಸಾರ್ವಜನಿಕರು ಕೋರಿದಂತಹ ಮಾಹಿತಿಗಳನ್ನು ಪೂರೈಸುವದು ಕಡ್ಡಾಯವಾಗಿರುತ್ತದೆ. ಸದರಿ 
ಅಧಿನಿಯಮದ ಕಲಂ 4(1)(ಬಿ)ರಡಿಯಲ್ಲಿ ಸರ್ಕಾರದ ಎಲ್ಲಾ ಇಲಾಖೆಗಳು ತಮ್ಮ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಒದಗಿಸಲೇಬೇಕಾದಂತಹ 
ಮಾಹಿತಿಯನ್ನೊಳಗೊಂಡ ಕೈಪಿಡಿಯನ್ನು ತಯಾರಿಸಬೇಕಾಗಿದ್ದು, ಇದರನ್ವಯ ಸಾರ್ವಜನಿಕರಿಗೆ ಮಾಹಿತಿ ಲಭ್ಯವಾಗುವ ಉದ್ದೇಶದಿಂದ ಸಾರ್ವಜನಿಕ 
ಮಾಹಿತಿ ಅಧಿಕಾರಿಗಳಾಗಿರುವ “ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿರುವ ಕಾರ್ಮಿಕ ಅಧಿಕಾರಿ,ದ.ಕ.ಉಪವಿಭಾಗ-2, ಮಂಗಳೂರು ಇವರ 
ಕಛೇರಿಗೆ ಸಂಬಂಧಿಸಿದಂತೆ ಅನ್ವಯವಾಗುವ ಪ್ರಾವಧಾನಗಳನ್ವಯ ಈ ಸ್ವ-ಇಚ್ಛಾ ಕೈಪಿಡಿ ತಯಾರಿಸಲಾಗಿದೆ. 
ಸಾರ್ವಜನಿಕರು ಈ ಕೈಪಿಡಿಯ ಸದುಪಯೋಗಪಡಿಸಿಕೊಳ್ಳಲು ಕೋರಲಾಗಿದೆ. 
ಶೀ ಎಂ.ಆನಂದ ಮೂರ್ತಿ, 


ಕಾರ್ಮಿಕ ಅಧಿಕಾರಿ ,ದ.ಕಉಪವಿಬಾಗ-2, ಮಂಗಳೂರು 























ಪರಿವಿಡಿ 
ಕ್ರಸಂ ವಿಷಯ ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 

| ಆಡಳಿತಾತ್ಮಕ ಸ್ವರೂಪ 4 (KDI) 

|| ಅಧಿಕಾರಿ / ಸಿಬ್ಬಂದಿ ವರ್ಗದವರ ಅಧಿಕಾರ ಮತ್ತು ಕರ್ತವ್ಯಗಳು 4 (DSi) 

Ill ಅಧಿಕಾರಿಗಳು / ಸಿಬ್ಬಂದಿಗಳು , ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ಮತ್ತು ತೀರ್ಮಾನ ಕೈಗೊಳ್ಳುವಲ್ಲಿ 4(1)(ಬಿ)(1) 
ಅನುಸರಿಸುವ ಕಾರ್ಯವಿಧಾನಗಳು 4(1)(ಬಿ)(1) 4(0(ಬಿ)() 

IV ಕಚೇರಿಯಲ್ಲಿ ನಿರ್ವಹಿಸಿರುವ ಮತ್ತು ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರಪಟ್ಟಿ 4(1)(ಬಿ)() 

V ಕಾರ್ಮಿಕ ಅಧಿಕಾರಿ ,ದ.ಕ.ಉಪವಿಭಾಗ-2, ಮಂಗಳೂರು ಕಛೇರಿಯಲ್ಲಿಯ ಅಧಿಕಾರಿ , ನೌಕರರ 4(1(ಬಿ) (00 

VI ಮಂಗಳೂರು ಕಾರ್ಮಿಕ ಅಧಿಕಾರಿ ,ದ.ಕ.ಉಪವಿಭಾಗ-2, ಕಛೇರಿಯ ಸಾರ್ವಜನಿಕ ಮತ್ತು ಸಹಾಯಕ 4(1(ಬಿ) (xvi) 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 

















ಆಡಳಿತಾತ್ಮಕ ಸ್ವರೂಪ : ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1)(ಬಿ)()ರನ್ನಯ 





ಕಾರ್ಮಿಕ ಆಯುಕ್ತರು 
ಬೆಂಗಳೂರು 
ಉಪ-ಕಾರ್ಮಿಕ ಆಯುಕ್ತರು , 
ಹಾಸನ ಪ್ರಾದೇಶಿಕ , ಹಾಸನ 
ಸಹಾಯಕ ಕಾರ್ಮಿಕ ಆಯುಕ್ತರು 
ಮಂಗಳೂರು ವಿಭಾಗ , ಮಂಗಳೂರು 











ಕಾರ್ಮಿಕ ಅಧಿಕಾರಿ 
ದ.ಕ.ಉಪವಿಭಾಗ-2, ಮಂಗಳೂರು 











೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 



































ಹಿರಿಯ ಕಾರ್ಮಿಕ ಕಾರ್ಮಿಕ ನಿರೀಕ್ಷಕರು ಶೀಘಲಿಪಿಗಾರರು ದ್ವಿತೀಯ ದಜೆ ೯ ಸಹಾಯಕರು ಗೂಪ್‌ "ಡಿ" ನೌಕರರು 
ನಿರೀಕ್ಷಕರು, (ಬಾಕಾ) 
1 ದಿ:27-6-2011ರ೦ದ ಹುದ್ದೆ 1 ದಿ:6-9-2007 ರಿಂದ ಹುದ್ದೆ ಖಾಲಿ 1 
ಖಾಲಿ ಇರುತ್ತದೆ ಇದೆ 
ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಿಯೋಜನೆಗೊಂಡಿರುವ ಸಿಬ್ಬಂದಿ 
ಪ ಥಮ ದರ್ಜೆ ಸಹಾಯಕರು ಗೂಪ್‌ "ಡಿ" ನೌಕರರು 





1 1 
ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಅತರೇನಿರ್ಮಾಣಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಬಾಹ್ಯಮೂಲದಿಂದ ನೇಮಕಗೊಂಡಿರುವ ಸಿಬ್ಬಂದಿ 

















ಎಕಿಕ್ನೂಟಿವ್‌ 
ಜ್‌ 





1 





ಡಾಟಾ ಎಂಟಿ ಆಪರೇಟರ್‌ 
al 





1 











ಕಾರ್ಮಿಕ ಅಧಿಕಾರಿ ದ.ಕಉಪವಿಭಾಗ-2, ಮಂಗಳೂರು ಇವರ ಅಧೀನ ಕಛೇರಿಗಳು 

















ಕಾರ್ಮಿಕ ನಿರೀಕ್ಷಕರ ಕಛೇರಿ ಬಂಟ್ವಾಳ ವೃತ್ತ, ಬಂಟ್ವಾಳ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಛೇರಿ ಪುತ್ತೂರು ವೃತ್ತ, ಪುತ್ತೂರು 
ಕಾರ್ಮಿಕ ನಿರೀಕ್ಷಕರು 1 ಹಿರಿಯ ಕಾರ್ಮಿಕ ನಿರೀಕ್ಷಕರು 1 
ಅಕರಸ್ಸ್ಪ ಸಹಾಯಕರು ಎ ಅಕರಸ್ಸ್ಪ ಸಹಾಯಕರು 1 
ಎ“ ಥಿ ಖ್‌ ಥಿ 
ಗೂಪ್‌ "ಡಿ." ನೌಕರರು 1 

















(1) : ಅಧಿಕಾರಿ / ಸಿಬ್ಬಂದಿ ವರ್ಗದವರ ಅಧಿಕಾರ ಮತ್ತು ಕರ್ತವ್ಯಗಳು 
(ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1 )(ಬಿ)(1) ರನ್ವಯ 











ಕ್ರಸಂ 1 
ಹುದ್ದೆ ಕಾರ್ಮಿಕ ಅಧಿಕಾರಿ ದ.ಕ ಉಪ ವಿಭಾಗ 2, ಮಂಗಳೂರು 
ಅಧಿಕಾರಿ / ಸಿಬ್ಬಂದಿ ಹೆಸರು ಶೀ ಎಂ.ಆನಂದ ಮೂರ್ತಿ 








ಅಧಿಕಾರ ಮತ್ತು ಕರ್ತವ್ಯಗಳು: 


* ಸೇವಾ ಸಂಹಿತೆ, ಆರ್ಥಿಕ ಸಂಹಿತೆ, ಸರ್ಕಾರದ ಅಧಿಸೂಚನೆಗಳು, ನಿಯಮ ಮತ್ತು ವಿನಿಯಮಗಳು, ಅಧಿಕಾರಗಳ ಪ್ರತ್ಯಾಯೋಜನೆಯನ್ವಯ 
ಇಲಾಖೆಯ ಉಪ-ವಿಭಾಗ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಣೆ. 


* ವಿವಿಧ ಕಾರ್ಮಿಕ ಕಾನೂನುಗಳಡಿ ನಿಗದಿಪಡಿಸಿರುವಂತೆ ಪ್ರಾಧಿಕಾರಿ ಹಾಗೂ ನಿರೀಕ್ಷಕರಾಗಿ ಕಾನೂನುಗಳ ಅನುಷ್ಠಾನ ಮತ್ತು ಪ್ರಕರಣಗಳ 
ವಿಲೇವಾರಿ. 


* ಮಾಹಿತಿ ಹಕ್ಕು ಕಾಯ್ದೆಯಡಿ , ಉಪವಿಭಾಗಕ್ಕೆ ಸಂಬಂಧಿಸಿದಂತೆ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಣೆ. 

* ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರಾಗಿ ಕರ್ತವ್ಯ ನಿರ್ವಹಣೆ. 

9 ಕೈಗಾರಿಕಾ ವಿವಾದ ಕಾಯ್ದೆ, 1947 ರಡಿ ಸಂಧಾನಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ವೇತನ ಪಾವತಿ ಕಾಯ್ದೆ, 1948 ರಡಿ ಕ್ಷೇಮ ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ಕನಿಷ್ಠ ವೇತನ ಕಾಯ್ದೆ, 1948 ರಡಿ ಕ್ಷೇಮ ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ಕರ್ನಾಟಕ ಜೀವನ ನಿರ್ವಹಣಾ ಭತ್ಯೆ ಕಾಯ್ದೆ, 1988 ರಡಿ ಕ್ಷೇಮ ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ಸಮಾನ ವೇತನ ಕಾಯ್ದೆ, 1976 ರಡಿ ಕ್ಷೇಮ ಪ್ರಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆ, 1996 ರಡಿ ನೋಂದಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ. 

* ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ » 1996 ರಡಿ ಮೌಲ್ಯಮಾಪನ ಪ್ರಾಧಿಕಾರಿಯಾಗಿಕರ್ತವ್ಯ ನಿರ್ವಹಣೆ 

* ಬಾಲ ಕಾರ್ಮಿಕ ಕಾಯ್ದೆ, 1986, ಗುತ್ತಿಗೆ ಕಾರ್ಮಿಕ ಕಾಯ್ದೆ, 1970, ಅಂತರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆ, 1979, ಕರ್ನಾಟಕ ಕಾರ್ಮಿಕ 
ಕಲ್ಯಾಣ ನಿಧಿ ಕಾಯ್ದೆ, 1965, ಹೆರಿಗೆ ಭತ್ಯೆ ಕಾಯ್ದೆ, 1961, ಮೋಟಾರು ಸಾರಿಗೆ ನೌಕರರ ಕಾಯ್ದೆ, 1961, ಬೋನಸ್‌ ಪಾವತಿ ಕಾಯ್ದೆ, 1965, 
ಉಪದಾನ ಪಾವತಿ ಕಾಯ್ದೆ, 1972 , ತೋಟ ಕಾರ್ಮಿಕ ಕಾಯ್ದೆ, 1951 , ಬೀಡಿ ಮತ್ತು ಸಿಗಾರ್‌ ಕಾಯ್ದೆ, 1966 , ಮಾರಾಟ ಸಂವರ್ಧನೆ 
ನೌಕರರ ಕಾಯ್ದೆ, 1976 , ಕಾರ್ಯನಿರತ ಪತ್ರಕರ್ತರ ಮತ್ತು ವಾರ್ತಾ ಪತ್ರಿಕೆ ಕಾರ್ಮಿಕರ ಕಾಯ್ದೆ, 1955 ರಡಿ ಕರ್ನಾಟಕ ಔದ್ಯಮಿಕ ಸಂಸ್ಥೆಗಳ 
(ರಾಷ್ಟ್ರೀಯ ಹಾಗೂ ಸ್ಥಳೀಯ ಹಬ್ಬದ ರಜಾ ದಿನಗಳ) ಕಾಯ್ದೆ, 1963,ಗಳಲ್ಲಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಣೆ. 

* ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ, 2011ರಡಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 


* ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಪರಿಹಾರ ಯೋಜನೆಯಡಿ ನೋಂದಣಾಧಿಕಾರಿಯಾಗಿ ಕರ್ತವ್ಯ 
ನಿರ್ವಹಣೆ. 
































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೪೫ 
ಕ್ರಸಂ 2 
ಹುದ್ದೆ ಹಿರಿಯ ಕಾರ್ಮಿಕ ನಿರೀಕ್ಷಕರುಗಳು/ ಕಾರ್ಮಿಕ ನಿರೀಕ್ಷಕರ 
ಅಧಿಕಾರಿ / ಸಿಬ್ಬಂದಿ ಹೆಸರು ಶ್ರೀ ಯು.ಎಸ್‌.ದೇಶಪಾಂಡೆ ಹಿರಿಯ ಕಾರ್ಮಿಕ_ ನಿರೀಕ್ಷಕರು 1ನೇ ವೃತ್ತ, ಮಂಗಳೂರು 
ಶ್ರೀ ಹೆಚ್‌.ಪಿ. ಜ್ಞಾನೇಶ್‌. ಹಿರಿಯ ಕಾರ್ಮಿಕ. ನಿರೀಕ್ಷಕರು 2ನೇ ವೃತ್ತ ಮಂಗಳೂರು 
ಶೀ ಕೆ.ಕೃಷ್ಣಮೃ ಹಿರಿಯ ಕಾರ್ಮಿಕ_ ನಿರೀಕ್ಷಕರು ಪುತ್ತೂರು ವೃತ್ತ, ಪುತ್ತೂರು 
ಶೀ ಎಂ.ಪಸನ್ನ ಕುಮಾರ್‌, ಕಾರ್ಮಿಕ_ ನಿರೀಕ್ಷಕರು ಬಂಟ್ಟಾಳ ವೃತ್ತ. ಬಂಟ್ವಾಳ 











ಅಧಿಕಾರ ಮತ್ತು ಕರ್ತವ್ಯಗಳು: 
ಸೇವಾ ಸಂಹಿತೆ, ಆರ್ಥಿಕ ಸಂಹಿತೆ, ಸರ್ಕಾರದ ಅಧಿಸೂಚನೆಗಳು, ನಿಯಮ ಮತ್ತು ವಿನಿಯಮಗಳನ್ವಯ ಇಲಾಖೆಯ ಕರ್ತವ್ಯ ನಿರ್ವಹಣೆ. 
ಹಾಗೂ ವಿವಿಧ ಕಾರ್ಮಿಕ ಕಾನೂನುಗಳಡಿ ನಿಗದಿಪಡಿಸಿರುವಂತೆ ಅಧಿಸೂಚಿತಗೊಳಿಸಿದ ಕಾರ್ಯವ್ಯಾಪ್ತಿಯಲ್ಲಿ ನಿರೀಕ್ಷಕರಾಗಿ ಕಾರ್ಮಿಕ 
ಕಾನೂನುಗಳ ಅನುಷ್ಠಾನ. 
ಕೈಗಾರಿಕಾ ವಿವಾದ ಕಾಯ್ದೆ 1947 ರಡಿ ಸಂಧಾನಾಧಿಕಾರಿ ಯಾಗಿ (ಹಿ.ಕಾ.ನಿ.ಮಾತ್ರ ಕರ್ತವ್ಯ ನಿರ್ವಹಣೆ. 
ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆ 1961 ರಡಿ ನೋಂದಣಿ ಮತ್ತು ನವೀಕರಣ ಕರ್ತವ್ಯ ನಿರ್ವಹಣೆ. 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೆಸ್‌ ಕಾಯ್ದೆ 1996 ರಡಿ ಸೆಸ್‌ ಸಂಗ್ರಹಕಾರರಾಗಿ ಕರ್ತವ್ಯ ನಿರ್ವಹಣೆ. 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆ , 1996 ರಡಿ ಫಲಾನುಭವಿಗಳ ನೋಂದಣಿಯನ್ನು ಮಾಡುವ ಕರ್ತವ್ಯ ನಿರ್ವಹಣೆ 


ಬಾಲ ಕಾರ್ಮಿಕ ಕಾಯ್ದೆ 1986, ಗುತ್ತಿಗೆ ಕಾರ್ಮಿಕ ಕಾಯ್ದೆ 1970, ಅಂತರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆ 1979, ಕರ್ನಾಟಕ ಕಾರ್ಮಿಕ ಕಲ್ಯಾಣ 
ನಿಧಿ ಕಾಯ್ದೆ 1965, ಮೋಟಾರು ಸಾರಿಗೆ ನೌಕರರ ಕಾಯ್ದೆ 1961 , ಬೀಡಿ ಮತ್ತು ಸಿಗಾರ್‌ ಕಾಯ್ದೆ 1966 , ಸಮಾನ ವೇತನ ಕಾಯ್ದೆ 1972 , 
ಉಪದಾನ ಪಾವತಿ ಕಾಯ್ದೆ 1972 , ವೇತನ ಪಾವತಿ ಕಾಯ್ದೆ 1936, ಕನಿಷ್ಠ ವೇತನ ಕಾಯ್ದೆ 1948 , ತೋಟ ಕಾರ್ಮಿಕ ಕಾಯ್ದೆ 1951 
(ಹಿ.ಕಾ.ನಿ.ಮಾತ್ರ , ಮಾರಾಟ ಸಂವರ್ಧನೆ ನೌಕರರ ಕಾಯ್ದೆ 1976 , ಕಾರ್ಯನಿರತ ಪತ್ರಕರ್ತರ ಮತ್ತು ವಾರ್ತಾ ಪತ್ರಿಕೆ ಕಾರ್ಮಿಕರ ಕಾಯ್ದೆ 
1955 ರಡಿ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಣೆ. 

ಕರ್ನಾಟಕ ನಾಗರೀಕ ಸೇವೆಗಳ ಖಾತರಿ ಅಧಿನಿಯಮ, 2011ರಡಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 












































ಕ್ರಸಂ 3 
ಹುದ್ದೆ ಶೀಘಲಿಪಿಗಾರರು ಕಾರ್ಮಿಕ ಅಧಿಕಾರಿಯವರ ಕಛೇರಿ, ದ.ಕ ಉಪ ವಿಭಾಗ 2, ಮಂಗಳೂರು 
ಅಧಿಕಾರಿ / ಸಿಬ್ಬಂದಿ ಹೆಸರು ಶ್ರೀಮತಿ ವಿಜಯ ಕುಮಾರಿ ಶೀಘಲಿಪಿಗಾರರು 
ಕರ್ತವ್ಯಗಳು: 
ನ್ಯಾಯಾಲಯದ ಕಲಾಪಗಳ ಉಕ್ತಲೇಖನ ತೆಗೆದುಕೊಂಡು ಬೆರಳಚ್ಚುಮಾಡುವುದು, ವಿವಿಧ ಕಾರ್ಮಿಕ ಕಾಯ್ದೆಗಳಡಿ ಪಕರಣಗಳ ನಡುವಳಿಕೆಗಳ 
ಹಾಗೂ ಆದೇಶಗಳ ಉಕ್ತಲೇಖನ ತೆಗೆದುಕೊಳ್ಳುವುದು ಮತ್ತು ಬೆರಳಚ್ಚು ಮಾಡುವುದು ಮತ್ತು ಕಛೇರಿ ಪತ್ರ ವ್ಯವಹಾರಗಳ ಬೆರಳಚ್ಚು 
ಮಾಡುವುದು, 
ಕಾರ್ಮಿಕ ಅಧಿಕಾರಿಗಳ ದಿನಚರಿ, ಪರಿಷ್ಕೃತ ಪವಾಸ ಕಡತಗಳ ನಿರ್ವಹಣೆ 
ನ್ಯಾಯಾಲಯದಲ್ಲಿ ವಿವಿಧ ಕಾರ್ಮಿಕ ಕಾಯ್ದೆಗಳಡಿ ಉಲ್ಲಂಘನೆಗಳನ್ನು ಮಾಡುವ ಮಾಲೀಕರ ವಿರುದ್ಧ ಮೊಕದ್ದಮೆಗಳನ್ನು ಹಾಗೂ ವಿವಿಧ 
ಕಾರ್ಮಿಕ ಕಾಯ್ದೆಗಳಡಿ ವಸೂಲಾತಿ ಅರ್ಜಿ ಗಳನ್ನು ಸಲ್ಲಿಸಲು ಬೆರಳಚ್ಚು ಮಾಡುವುದು 
ಮೇಲಾಧಿಕಾರಿಗಳು ನಿರ್ದೇಶಿಸಿದ ಇತರೇ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 
ಕ್ರಸಂ 4 
ಹುದ್ದೆ ದ್ವಿತೀಯ ದರ್ಜೆ ಸಹಾಯಕರು ಕಾರ್ಮಿಕ ಅಧಿಕಾರಿಯವರ ಕಛೇರಿ, ದ.ಕ ಉಪ ವಿಭಾಗ 2, ಮಂಗಳೂರು 
ಅಧಿಕಾರಿ / ಸಿಬ್ಬಂದಿ ಹೆಸರು ದಿ:6-9-2007 ರಿಂದ ಹುದ್ದೆ ಖಾಲಿ ಇರುತ್ತದೆ 
ಕ್ರಸಂ 5 
ಹುದ್ದೆ ಗೂಪ್‌ “ಡಿ' ನೌಕರಕಾರ್ಮಿಕ ಅಧಿಕಾರಿಯವರ ಕಛೇರಿ,ದ.ಕ ಉಪ ವಿಭಾಗ 2, ಮಂಗಳೂರು 
ಅಧಿಕಾರಿ / ಸಿಬ್ಬಂದಿ ಹೆಸರು ಶೀ ಕೆ.ಶಂಕರ ನಾಯಕ್‌, ಗೂಪ್‌ “ಡಿ' ನೌಕರ 











ಕರ್ತವ್ಯಗಳು: 


* ಮೇಲಾಧಿಕಾರಿಗಳು ಮತ್ತು ಕಛೇರಿ ಸಿಬ್ಬಂದಿ ಸೂಚಿಸುವ ಕರ್ತವ್ಯಗಳು. 











೩೪೬ 


ಭಾಗ - ೩ 











ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 
ಕ್ರಸಂ 6 
ಹುದ್ದೆ ಗೂಪ್‌ "ಡಿ' ನೌಕರ ಹಿರಿಯ ಕಾರ್ಮಿಕ ನಿರೀಕ್ಷಕರ ಕಛೇರಿ,2ನೇ ವೃತ್ತ, ಮಂಗಳೂರು 





ಅಧಿಕಾರಿ / ಸಿಬ್ಬಂದಿ ಹೆಸರು 





ಶೀ ಬಿ.ಮಾಧವ ರಾವ್‌, ಗೂಪ್‌ “ಡಿ' ನೌಕರ 





ಕರ್ತವ್ಯಗಳು: 
ಮೇಲಾಧಿಕಾರಿಗಳು ಮತ್ತು ಕಛೇರಿ ಸಿಬ್ಬಂದಿ ಸೂಚಿಸುವ ಕರ್ತವ್ಯಗಳು. 





ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಿಯೋಜನೆಗೊಂಡಿರುವ ಸಿಬ್ಬಂದಿ 





(೮೬ 
pS 
೦ 


7 





ಕ 
೨೩೬ 


ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಿಯೋಜಿತ ಪಥಮ ದರ್ಜೆ ಸಹಾಯಕರು ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, ದ.ಕ ಉಪ ವಿಭಾಗ 2, ಮಂಗಳೂರು 





ಅಧಿಕಾರಿ / ಸಿಬ್ಬಂದಿ ಹೆಸರು 





ಶೀ ರಿಚಡ್‌ ೯ ಫೆರ್ನಾಂಡೀಸ್‌, ಪಥಮ ದರ್ಜೆ ಸಹಾಯಕರು 





ಕರ್ತವ್ಯಗಳು: 
ಲೆಕ್ಕಪತ್ರ ಹಾಗೂ ಸಿಬ್ಬಂದಿ ಶಾಖೆ ವಿಭಾಗದ ಕಡತಗಳ ನಿರ್ವಹಣೆ . 
ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ ಕಡತಗಳ ನಿರ್ವಹಣೆ. 
ಕನಿಷ್ಟ ವೇತನ ಕಾಯ್ದೆ ಕಡತಗಳ ನಿರ್ವಹಣೆ. 
ವೇತನ ಪಾವತಿ ಕಾಯ್ದೆ, ಬಾಲಕಾರ್ಮಿಕ ಕಾಯ್ದೆ, ಹೆರಿಗೆ ಭತ್ಯೆ ಕಾಯ್ದೆಕಡತಗಳ ನಿರ್ವಹಣೆ. 
ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಕಡತಗಳ ನಿರ್ವಹಣೆ. 
ತೋಟ ಕಾರ್ಮಿಕ ಕಾಯ್ದೆಕಡತಗಳ ನಿರ್ವಹಣೆ. 
ಅಂತರ್‌ ರಾಜ್ಯ ವಲಸೆ ಕಾರ್ಮಿಕ ಕಾಯ್ದೆ, 
ಕಾಯ್ದೆಕಡತಗಳ ನಿರ್ವಹಣೆ. 
ವರ್ಕಿಂಗ್‌ ಜರ್ನಲಿಸ್ಟ್‌ ಕಾಯ್ದೆ, ಎನ್‌. ಎಫ್‌.ಹೆಚ್‌., ಬೀಡಿ ಮತ್ತು ಸಿಗಾರ್‌ ಕಾಯ್ದೆ ಕಡತಗಳ ನಿರ್ವಹಣೆ. 
ಹಿರಿಯ ಕಾರ್ಮಿಕ ನಿರೀಕ್ಷಕರು ಮತ್ತು ಕಾರ್ಮಿಕ ನಿರೀಕ್ಷಕರುಗಳ ದಿನಚರಿ ಪುನರಾವಲೋಕನ ಕಡತಗಳ ನಿರ್ವಹಣೆ. 
ಅಭಿಲೇಖ ವಹಿ ನಿರ್ವಹಣೆ, ನಿಯತಕಾಲಿಕ ವಹಿ, ರವಾನೆ ಮತ್ತು ಸ್ವೀಕೃತಿ ವಹಿಗಳ ನಿರ್ವಹಣೆ. 
ಸಂಬಂಧಿಸಿದ ಕಡತಗಳ ತ್ರೈಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ವರದಿಗಳನ್ನು ತಯಾರಿಸುವುದು. 
ಮಾಹಿತಿ ಹಕ್ಕು ಅಧಿನಿಯಮ, ಲೋಕಸಭಾ ಮತ್ತು ರಾಜ್ಯ ಸಭಾ ಪಶ್ನೆಗಳಿಗೆ ಸಂಬಂಧಿಸಿದಂತೆ ಕಡತಗಳ ನಿರ್ವಹಣೆ 
ಮೇಲಾಧಿಕಾರಿಗಳು ನಿರ್ದೇಶಿಸಿದ ಇತರೇ ಕೆಲಸ ಕಾರ್ಯಗಳನ್ನು ಮಾಡುವುದು. 


ಕಾರ್ಮಿಕ ಸಂಘಗಳ ಕಾಯ್ದೆ, ಸೇಲ್ಸ್‌ ಪಮೋಶನ್‌ ಕಾರ್ಮಿಕ 


ಲ KS) 





(೮೬ 
pS 
೦ 


8 





ಕ 
೨೩೬ 


ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ನಿಯೋಜಿತ ಗೂಪ್‌ “ಡಿ' ನೌಕರ ಕಾರ್ಮಿಕ 
ಅಧಿಕಾರಿಯವರ ಕಛೇರಿ, ದ.ಕ ಉಪ ವಿಭಾಗ 2, ಮಂಗಳೂರು 





ಅಧಿಕಾರಿ / ಸಿಬ್ಬಂದಿ ಹೆಸರು 





ಶೀ ಎಂ.ಗಂಗಾಧರ, ಗೂಪ್‌ “ಡಿ' ನೌಕರ 








ಕರ್ತವ್ಯಗಳು: 
ಮೇಲಾಧಿಕಾರಿಗಳು ಮತ್ತು ಕಛೇರಿ ಸಿಬ್ಬಂದಿ ಸೂಚಿಸುವ ಕರ್ತವ್ಯಗಳು. 








ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಬಾಹ್ಯಮೂಲದಿಂದ ನೇಮಕಗೊಂಡಿರುವ ಸಿಬ್ಬಂದಿ 





ಕ 
ಕ್ರಸಂ 


9 





ಹುದ್ದೆ 


ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಬಾಹ್ಯಮೂಲದಿಂದ ನೇಮಕಗೊಂಡಿರುವ ಎಕ್ಸಿಕ್ಯೂಟಿವ್‌ 
ಕಾರ್ಮಿಕ ಅಧಿಕಾರಿಯವರ ಕಛೇರಿ,ದ.ಕ ಉಪ ವಿಭಾಗ 2, ಮಂಗಳೂರು 





ಅಧಿಕಾರಿ / ಸಿಬ್ಬಂದಿ ಹೆಸರು 





ಶೀ ರಮೇಶ್‌, ಎಸ್‌.ಪಿ. , ಎಕಿಕ್ಸೂಟಿವ್‌ 
ಪ್ಪ] ನಿರಿ 








ಕರ್ತವ್ಯಗಳು: 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಫಲಾನುಭವಿಗಳೆಂದು ನೋಂದಾಯಿಸಲು ಬರುವ ಅರ್ಜಿಗಳನ್ನು ಅಂದರೆ 
ನಮೂನೆ-5 ಮತ್ತು ನಮೂನೆ-6 ಸ್ವೀಕರಿಸುವುದು ಮತ್ತು ಅದನ್ನು ಸಲ್ಲಿಸಿದವರಿಗೆ ಸ್ವೀಕೃತಿ ನೀಡುವುದು. 
ನೋಂದಣಿ ಶುಲ್ಕ ರೂ.25/- ಸ್ವೀಕರಿಸುವುದು ಮತ್ತು ಅದನ್ನು ಪಾವತಿ ಮಾಡಿದವರಿಗೆ ಸ್ವೀಕೃತಿ ನೀಡುವುದು. 








ಭಾಗ - ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


೩೪೭ 











ನೋಂದಣಿ ಅರ್ಜಿಯ ಜೊತೆ 10 ರೂಪಾಯಿ ಮಾಸಿಕ ವಂತಿಗೆ 6 ತಿಂಗಳ ಅಥವಾ 12 ತಿಂಗಳ ಈ ಅವಧಿಗಳಿಗೆ 
ಒಟ್ಟಿಗೆ ಅರ್ಜಿದಾರರು ಅರ್ಜಿ ಸಲ್ಲಿಸುವಾಗ ಪಾವತಿ ಮಾಡುತ್ತಿದ್ದಲ್ಲಿ ಅದನ್ನು ಸ್ವೀಕರಿಸುವುದು ಮತ್ತು ಪಾವತಿ 
ಮಾಡಿದವರಿಗೆ ಸ್ವೀಕೃತಿ ನೀಡುವುದು. 


1 


ಪತ ನೀಡುವುದು. 


ನೋಂದಣಿ ಶುಲ್ಕ ಸ್ವೀಕರಿಸಿದ ನಂತರ ನಮೂನೆ-9 ಅಂದರೆ ಫಲಾನುಭವಿಗಳ ರಿಜಿಸ್ಪರ್‌ನಲ್ಲಿ ನಿಗದಿ ಪಡಿಸಿದ 
ಪುಟದಲ್ಲಿ ಅದನ್ನು ದಾಖಲಿಸುವುದು. ಅದೇ ರೀತಿ ಮಾಸಿಕ ವಂತಿಗೆ ವಿವರಗಳನ್ನು ಸಹ ಅದೇ ಪುಟದಲ್ಲಿ 
ದಾಖಲಿಸುವುದು. 


ಫಲಾನುಭವಿ ಅರ್ಜಿ ಸ್ವೀಕರಿಸಿದ್ದಕ್ಕೆ ನೋಂದಣಿ ಶುಲ್ಕ ಸ್ವೀಕರಿಸಿದ್ದಕ್ಕೆ ಮತ್ತು ಮಾಸಿಕ ವಂತಿಗೆ ಸ್ಟೀಕರಿಸಿದ್ದಕ್ಕೆ ಸ್ವೀಕೃತಿ 


ನೋಂದಣಿ ಶುಲ್ಕ ಮತ್ತು ಮಾಸಿಕ ವಂತಿಗೆ ಇವುಗಳ ಮೊತ್ತಕ್ಕೆ ಸ್ಥಳೀಯ ಕೆನರಾ ಬ್ಯಾಂಕಿನಿಂದ ನಿಶುಲ್ಕ 
ಡಿ.ಡಿ.ಯನ್ನು (Secretary, Building & Other Construction Worker's Welfare Board, Bangalore. Payable at 
88೧0೫೦16) ಈ ಹೆಸರಿನಲ್ಲಿ ಪಡೆದು ಅದನ್ನು ಅರ್ಜಿದಾರರ ಪಟ್ಟಿ ಸಮೇತ ಮಂಡಳಿಗೆ ಕಳುಹಿಸುವುದು. 


ಅರ್ಜಿಗಳನ್ನು ಅರ್ಹತೆಗಳ ಚೆಕ್‌ ಲಿಸ್ಟ್‌ ಪಕಾರ ಪರಿಶೀಲಿಸುವುದು. 


ಎಲ್ಲಾ ವಿಧದಲ್ಲಿ ಅರ್ಜಿಯು ಪರಿಪೂರ್ಣವಾಗಿದ್ದ ಪಕ್ಷದಲ್ಲಿ ಅರ್ಜಿದಾರರ ವಿವರಗಳನ್ನು ನಮೂನೆ-9ರಲ್ಲಿ 
ನಮೂದಿಸುವುದು. ಅಲ್ಲದೆ ನಮೂನೆ-8ರಲ್ಲಿ ಗುರ್ತಿನ ಚೀಟಿಯನ್ನು ತಯಾರಿಸಿ ನಮೂನೆ-9 ಮತ್ತು ಗುರ್ತಿನ 
ಚೀಟಿಯನ್ನು ನೋಂದಣಾಧಿಕಾರಿ ಹಾಗೂ ಕಾರ್ಮಿಕ ಅಧಿಕಾರಿಯವರ ಸಹಿಗಾಗಿ ಮಂಡಿಸುವುದು. 


ಗುರುತಿನ ಚೀಟಿಗೆ ನೋಂದಣಾಧಿಕಾರಿ ಸಹಿ ಹಾಕಿದ ನಂತರ ಅವುಗಳನ್ನು ಅರ್ಜಿದಾರರಿಗೆ ವಿತರಿಸುವುದು ಮತ್ತು 
ಅವರಿಂದ ಸ್ವೀಕೃತಿ ಪಡೆಯುವುದು. 


ನೋಂದಣಿ ಅರ್ಜಿಗಳನ್ನು ಸಂಪೂರ್ಣವಾಗಿ ಅಥವಾ ಸರಿಯಾಗಿ ತುಂಬದಿದ್ದಲ್ಲಿ ಅರ್ಜಿದಾರರಿಗೆ ಅರ್ಜಿ ವಾಪಸ್ಸು 
ನೀಡಿ ಮೌಖಿಕ/ಲಿಖಿತ ಸೂಚನೆ ನೀಡಿ ಈ ಅರ್ಜಿಗಳನ್ನು ಸರಿಯಾಗಿ ಮತ್ತು ಸಂಪೂರ್ಣವಾಗಿ ತುಂಬಲು 
ತಿಳಿಸುವುದು. ಅನಂತರ ನ್ಯೂನ್ಯತೆ ಸರಿಪಡಿಸಿದ ಅರ್ಜಿಗಳನ್ನು ಪುನ: ಸ್ವೀಕರಿಸಿ ನೋಂದಣಿ ಪಕಿಯೆ ಕೈಗೊಳ್ಳುವುದು. 
ಅರ್ಜಿಯ ಜೊತೆ ಚೆಕ್‌ ಲಿಸ್ಟ್‌ ಪಕಾರ ದಾಖಲೆ ಮತ್ತು ಶುಲ್ಕ /ವಂತಿಗೆ ನೀಡದಿದ್ದಲ್ಲಿ ಅಂಥ ನ್ಯೂನ್ಯತೆಗಳನ್ನು 
ಸರಿಪಡಿಸಬೇಕೆಂದು ಮೌಖಿಕವಾಗಿ ಅಥವಾ ಲಿಖಿತವಾಗಿ ತಿಳಿಸಿ ಅರ್ಜಿಯನ್ನು ವಾಪಸ್ಸು ಕೊಡುವುದು, ಅನಂತರ 
ನ್ಯೂನ್ಯತೆ ಸರಿಪಡಿಸಿ ಅರ್ಜಿ ಪುನ: ಸ್ವೀಕರಿಸಿ ನೋಂದಣಿ ಪಕಿಯೆ ಕೈಗೊಳ್ಳುವುದು. 

ಮಂಡಳಿ ವತಿಯಿಂದ ನೀಡಲಾಗುತ್ತಿರುವ ಸೌಲಭ್ಯಗಳ ಅರ್ಜಿಗಳಾದ ವೈದ್ಯಕೀಯ ವೆಚ್ಚಭರಿಸುವ ಅರ್ಜಿ ನಮೂನೆ- 
20, ಫಲಾನುಭವಿಯು ಅಪಘಾತದಿಂದ ಮರಣ ಹೊಂದಿದರೆ /ಶಾಶ್ವತ ದುರ್ಬಲತೆ ಹೊಂದಿದರೆ ಧನ ಸಹಾಯ 
ಪಡೆಯುವ ಅರ್ಜಿ ನಮೂನೆ-21, ನೋಂದಾಯಿತ ಕಟ್ಟಡ ಕಾರ್ಮಿಕರು ಹೃದೋಗ, ಕಿಡ್ನಿ ಜೋಡಣೆ, ಕ್ಯಾನ್ಸರ್‌ ಶಸ್ತ್ರ 
ಚಿಕಿತ್ಸೆಗಾಗಿ ಧನ ಸಹಾಯ ಪಡೆಯುವ ಅರ್ಜಿ ನಮೂನೆ-22, ಫಲಾನುಭವಿಯ ಅಂತ್ಯಕಿಯೆಗಾಗಿ ಧನಸಹಾಯ 
ಅರ್ಜಿ ನಮೂನೆ-18, ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಭತ್ಯೆ ಅರ್ಜಿ ನಮೂನೆ-1) , ಕಾರ್ಮಿಕರ ಮಕ್ಕಳ 
ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಅರ್ಜಿ, ಫಲಾನುಭವಿ ಅಥವಾ ಅವಲಂಬಿತ ಇಬ್ಬರ ಮಕ್ಕಳ ಮದುವೆಗೆ ಧನಸಹಾಯ 
ಅರ್ಜಿ, ಉಪಕರಣಗಳನ್ನು ಖರೀದಿಸುವ ಸಲುವಾಗಿ ಧನಸಹಾಯ ಅರ್ಜಿ ಇವುಗಳನ್ನು ಪರಿಶೀಲಿಸಿ ಸ್ವೀಕರಿಸಿ ಚೆಕ್‌ ಲಿಸ್ಟ್‌ 
ನೊಂದಿಗೆ ಪರಿಶೀಲಿಸಿ ಸರಿಯಾಗಿದ್ದಲ್ಲಿ ಮಂಡಳಿಗೆ ಕಳುಹಿಸುವುದು. 


ಮಂಡಳಿಯಿಂದ ಮಂಜೂರಾದ ಧನಸಹಾಯದ ಚೆಕ್ಕುಗಳನ್ನು ಫಲಾನುಭವಿಗಳಿಗೆ ತಲುಪಿಸುವುದು. 


ಸುಂಕ ಸಂಗಹಣೆಯ ಅಂಕಿ-ಅಂಶಗಳ ಕಡತಗಳನ್ನು ನಿರ್ವಹಿಸುವುದು, ಕಛೇರಿಗೆ ಬಂದಿರುವ ಸುಂಕದ 
ಡಿಡಿ/ಚೆಕ್ಕುಗಳನ್ನು ಮಂಡಳಿಗೆ ರವಾನಿಸುವುದು. 


ಸುಂಕ ನಿರ್ಧರಣಾ ಕಡತಗಳನ್ನುಸಕಾಲಕ್ಕೆ ನಿರ್ವಹಿಸುವುದು. 
ಮಂಡಳಿಗೆ ಮಾಸಿಕ/ತೈಮಾಸಿಕ ವರದಿಗಳನ್ನು ಸಕಾಲಕ್ಕೆ ಕಳುಹಿಸುವುದು. 


ಎಕ್ಸಿಕ್ಯೂಟಿವ್‌ ಹಾಗೂ ಡಾಟಾ ಎಂಟಿ ಆಪರೇಟರ್‌ ರವರ ಹಾಜರಾತಿಯನ್ನು /ರಜೆಯ ವಿವರಗಳನ್ನು ನಿರ್ವಹಿಸುವುದು 
ಮತ್ತು ಸಂಬಂಧಪಟ್ಟ ಬಾಹ್ಯ ಏಜೆನ್ಸಿಗೆ ವಿವರಗಳನ್ನು ಸಕಾಲಕ್ಕೆ ಕಳುಹಿಸಿ ಅವರಿಂದ ಸಂಬಳ ಪಡೆಯಲು ಕಮ 
ಕೈಗೊಳ್ಳುವುದು. 

ಕಛೇರಿಯ ಟಪ್ಪಾಲು ಸ್ವೀಕರಿಸುವುದು ಮತ್ತು ರವಾನಿಸುವುದು ಮತ್ತು ಇತರ ದಾಖಲೆ ನಿರ್ವಹಿಸುವುದು. 




















೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 
ಕ್ರಸಂ 10 
ಹುದ್ದೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಬಾಹ್ಯಮೂಲದಿಂದ ನೇಮಕಗೊಂಡಿರುವ ಡಾಟಾ ಎಂಟ್ರಿ 
ಆಪರೇಟರ್‌ 
ಕಾರ್ಮಿಕ ಅಧಿಕಾರಿಯವರ ಕಛೇರಿ,ದ.ಕ ಉಪ ವಿಭಾಗ 2, ಮ೦ಗಳೂರು 
ಅಧಿಕಾರಿ / ಸಿಬ್ಬಂದಿ ಹೆಸರು ಶೀ ಮತಿ ಗಾಯತ್ರಿ ವೈ. ಡಾಟಾ ಎಂಟ್ರಿ ಆಪರೇಟರ್‌ 











ಕರ್ತವ್ಯಗಳು: 

* ಫಲಾನುಭವಿಗಳಿಂದ ನೋಂದಣಿಗಾಗಿ ಬಂದಿರುವ ಅರ್ಜಿಗಳನ್ನು ಪರಿಶೀಲಿಸಿ ನೋಂದಣಿ ಸಲುವಾಗಿ ನೋಂದಣಿ 
ಅಧಿಕಾರಿಗಳಿಗೆ ಒಪ್ಪಿಸುವುದು. 

* ನೋಂದಣಿಗಾಗಿ ಮಾಡುವಂತಹ ಅರ್ಜಿಗಳನ್ನು ನಮೂನೆ-9ರಲ್ಲಿ ನೋಂದಣಿಮಾಡಿ ಗುರ್ತಿನ ಚೀಟಿಗಳನ್ನು ತಯಾರಿಸಿ 
ನೋಂದಣಿ ಅಧಿಕಾರಿಗಳಿಗೆ ಸಹಿಗಾಗಿ ಒಪ್ಪಿಸುವುದು. 

* ಸಹಿಯಾದ ಗುರ್ತಿನ ಚೀಟಿಗಳನ್ನು ಫಲಾನುಭವಿಗಳಿಗೆ ನೀಡುವುದು. 

* ನೋಂದಣಿ ಶುಲ್ಕ ಮತ್ತು ಮಾಸಿಕ ವಂತಿಗೆ ಶುಲ್ಕ ಸಂಗಹಿಸಿ ಅದಕ್ಕೆ ಅರ್ಜಿದಾರರಿಗೆ ರಶೀದಿ ನೀಡುವುದು ಮತ್ತು ಆ ರೀತಿ 
ಸಂಗಹಿಸಿದ ವಂತಿಗೆ ಮತ್ತು ಶುಲ್ಕದ ಮೊತ್ತವನ್ನು ಮಂಡಳಿಯ ಕಛೇರಿಗೆ ಕಳುಹಿಸುವುದು, ಇದಕ್ಕೆ ಸಂಬಂಧಿಸಿದ 
ದಾಖಲೆಗಳನ್ನು ಕಛೇರಿಯಲ್ಲಿ ನಿರ್ವಹಿಸುವುದು. 

* ಫಲಾನುಭವಿಗಳಿಂದ ಬರುವ ಕ್ರೈಮ್‌ ಅರ್ಜಿಗಳನ್ನು ಪರಿಶಿಲಿಸಿ ನೋಂದಣಾಧಿಕಾರಿಗಳಿಗೆ ಒಪ್ಪಿಸುವುದು. ಅವರ ಆದೇಶದ 
ಮೇರೆಗೆ ಕ್ರೈಮ್‌ ಅರ್ಜಿಗಳನ್ನು ಮಂಡಳಿಯ ಮುಂದಿನ ಕಮಕ್ಕಾಗಿ ಕಳುಹಿಸುವುದು. 

* ಕಟ್ಟಡ ನಿರ್ಮಾಣದ ಸಂಸ್ಥೆಗಳ ನೋಂದಣಿ ಕೆಲಸ ನಿರ್ವಹಿಸುವುದು. ಅದಕ್ಕೆ ಸಂಬಂಧಪಟ್ಟ ನೋಂದಣಿ ಶುಲ್ಕ ಸಂಗಹಿಸಿ 
ನಿರ್ಮಾಣದಾರರಿಗೆ ರಶೀದಿ ನೀಡಿ ಶುಲ್ಕವನ್ನು ಸರ್ಕಾರದ ಆದೇಶದ ಪಕಾರ ಕಾರ್ಮಿಕ ಆಯುಕ್ತರ ಲೆಕ್ಕ ಶೀರ್ಷಿಕೆಗೆ 
ಜಮಾ ಮಾಡುವುದು ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನುಕಛೇರಿಯಲ್ಲಿ ನಿರ್ವಹಿಸುವುದು. 

* ಸುಂಕ ಸಂಗಹಣೆ ಬಗ್ಗೆ ಸಂಬಂಧಪಟ್ಟ ದಾಖಲೆ ನಿರ್ವಹಿಸುವುದು ಮತ್ತು ಸಂಗಹಿಸಿದ ಚೆಕ್‌/ಡಿ.ಡಿ.ಗಳನ್ನು ಮಂಡಳಿಗೆ 
ಕಳುಹಿಸುವುದು. ಸುಂಕ ನಿರ್ಧರಣೆಗೆ ಸಂಬಂಧಪಟ್ಟ ಕಡತಗಳನ್ನು ಮತ್ತು ದಾಖಲೆಗಳನ್ನು ಕಛೇರಿಯಲ್ಲಿ ನಿರ್ವಹಿಸುವುದು. 

* ಮಂಡಳಿಯಿಂದ ಕಳುಹಿಸಿದ ರೂ.200/-ಗಳ ಕಛೇರಿ ವೆಚ್ಚ ಮೊತ್ತದ ಖರ್ಚು ವೆಚ್ಚಗಳ ಕುರಿತು ದಾಖಲೆ ನಿರ್ವಹಿಸುವುದು 
ಮತ್ತು ಮಂಡಳಿಗೆ ಖರ್ಚಿನ ವೋಚರ್‌/ಬಿಲ್ಲು ಕಳುಹಿಸುವುದು. 

* ಮಂಡಳಿಗೆ ಕಳುಹಿಸುವ ಮಾಸಿಕ,ತ್ರೈಮಾಸಿಕ ವರದಿಗಳನ್ನು ತಯಾರಿಸಿ ಮಂಡಳಿಗೆ ಕಳುಹಿಸುವುದು. 

9 ಗಣಕ ಯಂತದಲ್ಲಿ ಸಂಬಂಧಪಟ್ಟ ಎಲ್ಲಾ ಮಾಹಿತಿಯನ್ನು ಎಂಟಿ ಮಾಡುವುದು. 

* ನೋಂದಣಿ ಅಧಿಕಾರಿ ವಹಿಸುವ ಮಂಡಳಿಗೆ ಸಂಬಂಧಿಸಿದ ಇತರೆ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದು. 








Il : ಅಧಿಕಾರಿಗಳು / ಸಿಬ್ಬಂದಿಗಳು ತ ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ಮತ್ತು ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕಾರ್ಯವಿಧಾನಗಳು 


(ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1(ಬಿ (i), (೪) &(೪) )) ರನ್ವಯ 


ಕಛೇರಿಯ ಅಧಿಕಾರಿಗಳು / ಸಿಬ್ಬಂದಿ ವರ್ಗದವರು ಅನುಸರಿಸುತ್ತಿರುವ ಕಾನೂನುಗಳು ,ನಿಯಮಗಳು, ಅನುಸೂಚಿಗಳು ಮತ್ತು ಕೈಪಿಡಿಗಳು ಕೆಳಕಂಡಂತಿವೆ: 








ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, 1958 
ಕರ್ನಾಟಕ ಆರ್ಥಿಕ ಸಂಹಿತೆ, 1958 
ಕರ್ನಾಟಕ ಖಜಾನಾ ಸಂಹಿತೆ 
ಬಜೆಟ್‌ ಮ್ಯಾನ್ಯುವಲ್‌ 
ಸಾದಿಲ್ವಾರು ಕೈಪಿಡಿ 
ಕಚೇರಿ ಕಾರ್ಯವಿಧಾನ ಕೈಪಿಡಿ 
ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 
ಕರ್ನಾಟಕ ನಾಗರಿಕ ಸೇವಾ (ವರ್ಗೀಕರಣ -ನಿಯಂತಣ ಮತ್ತುಮೇಲ್ಮನವಿ) ನಿಯಮಗಳು 
ಸರಕಾರದ ಅದಿಸೂಚನೆಗಳು ಮತ್ತು ವಿನಿಯಮಗಳು 
ಕಾರ್ಮಿಕ ಕಾನೂನುಗಳು 
ಕಾರ್ಮಿಕ ಕಾನೂನುಗಳು 
ಕೈಗಾರಿಕಾ ವಿವಾದ ಕಾಯ್ದೆ, 1947 ಮತ್ತು ಕರ್ನಾಟಕ ನಿಯಮಗಳು, 1958 
ವೃತ್ತಿಪರ ಸಂಘಗಳ ಕಾಯ್ದೆ, 1926 ಮತ್ತು ಕರ್ನಾಟಕ ನಿಯಮಗಳು, 1953 








ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೪೯ 











ತೋಟ ಕಾರ್ಮಿಕ ಕಾಯ್ದೆ, 1951 ಮತ್ತು ಕರ್ನಾಟಕ ನಿಯಮಗಳು, 1956 

ವೃತ್ತಿ ನಿರತ ಪತ್ರಕರ್ತರ ಮತ್ತು ಇತರೆ ವಾರ್ತಾ ಪತ್ರಿಕೆ ನೌಕರರ ಕಾಯ್ದೆ, 1951 ಮತ್ತು ನಿಯಮಗಳು, 1957 
ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ, 1961 ಮತ್ತು ಕರ್ನಾಟಕ ನಿಯಮಗಳು, 1963 
ಮೋಟಾರು ಸಾರಿಗೆ ನೌಕರರ ಕಾಯ್ದೆ, 1961 ಮತ್ತು ಕರ್ನಾಟಕ ನಿಯಮಗಳು, 1964 

ಕರ್ನಾಟಕ ಕೈಗಾರಿಕಾ ಸಂಸ್ಥೆಗಳ (ರಾಷ್ಟ್ರೀಯ ಮತ್ತು ಹಬ್ಬದ ರಜಾ ದಿನಗಳು) ಕಾಯ್ದೆ, 1963 ಮತ್ತು ಕರ್ನಾಟಕ ನಿಯಮಗಳು, 1964 
ಬೀಡಿ ಮತ್ತು ಸಿಗಾರ್‌ ಕಾರ್ಮಿಕರ ಕಾಯ್ದೆ, 1966 ಮತ್ತು ಕರ್ನಾಟಕ ನಿಯಮಗಳು, 1969 

ಗುತ್ತಿಗೆ ಕಾರ್ಮಿಕರ (ನಿಯಂತ್ರಣ ಮತ್ತು ರದ್ದತಿ) ಕಾಯ್ದೆ, 1970 ಮತ್ತು ಕರ್ನಾಟಕ ನಿಯಮಗಳು, 1974 
ಮಾರಾಟ ಸಂವರ್ಧನೆ ನೌಕರರ ಕಾಯ್ದೆ, 1976 ಮತ್ತು ನಿಯಮಗಳು, 1976 

ಅ೦ತರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆ, 1979 ಮತ್ತು ಕರ್ನಾಟಕ ನಿಯಮಗಳು, 1981 

ಬಾಲಕಾರ್ಮಿಕ (ನಿಷೇದ ಮತ್ತು ನಿಯಂತ್ರಣ) ಕಾಯ್ದೆ, 1986 ಮತ್ತು ಕರ್ನಾಟಕ ನಿಯಮಗಳು, 1997 
ವೇತನ ಪಾವತಿ ಕಾಯ್ದೆ, 1936 ಮತ್ತು ಕರ್ನಾಟಕ ನಿಯಮಗಳು, 1963 

ಕನಿಷ್ಠ ವೇತನ ಕಾಯ್ದೆ, 1948 ಮತ್ತು ಕರ್ನಾಟಕ ನಿಯಮಗಳು, 1958 

ಬೋನಸ್‌ ಪಾವತಿ ಕಾಯ್ದೆ, 1965 ಮತ್ತು ಕರ್ನಾಟಕ ನಿಯಮಗಳು, 1975 

ಸಮಾನ ವೇತನ ಪಾವತಿ ಕಾಯ್ದೆ, 1976 ಮತ್ತು ನಿಯಮಗಳು, 1976 

ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ, 1923 ಮತ್ತು ಕರ್ನಾಟಕ ನಿಯಮಗಳು, 1966 

ಹೆರಿಗೆ ಭತ್ಯೆ ಕಾಯ್ದೆ, 1961 ಮತ್ತು ಕರ್ನಾಟಕ ನಿಯಮಗಳು, 1966 

ಉಪದಾನ ಪಾವತಿ ಕಾಯ್ದೆ, 1972 ಮತ್ತು ಕರ್ನಾಟಕ ನಿಯಮಗಳು, 1973 

ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ, 1965 ಮತ್ತು ಕರ್ನಾಟಕ ನಿಯಮಗಳು, 1968 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ(ಉದ್ಯೋಗ ಕಮೀಕರಣ ಮತ್ತು ಸೇವಾ ಷರತ್ತುಗಳ) ಕಾಯ್ದೆ, 1996 ಮತ್ತು ಕರ್ನಾಟಕ 
ನಿಯಮಗಳು, 2006 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆ , 1996 ಮತ್ತು ನಿಯಮಗಳು, 1998. 
ಕೈಗಾರಿಕಾ ಉದ್ಯೋಗ (ಸ್ಥಾಯಿ ಆದೇಶಗಳು) ಕಾಯ್ದೆ, 1947ಮತ್ತು ಕರ್ನಾಟಕ ನಿಯಮಗಳು, 1958 





1 : ಕಛೇರಿಯಲ್ಲಿ ನಿರ್ವಹಿಸಿರುವ ಮತ್ತು ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ 
(ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1(ಬಿ(೪) )) ರನ್ವಯ 





೦ ದಾಖಲೆ/ ವಿಷಯ ವರ್ಗಿಕರಣ 





4 


ಎ' 





ಅಧಿಕಾರಿ / ಸಿಬ್ಬಂದಿವರ್ಗದವರಿಗೆ ಪಾವತಿಸಲಾದ ಸಂಬಳದ ಬಿಲ್‌ , ಮಾಹಿತಿ ವಿವರಗಳು. 





ಮಹಾಲೇಖಪಾಲರೊಂದಿಗೆ ನಡೆಸಲಾದ ವ್ಯವಹರಣೆಗಳು (ಅನಿರ್ಧಿಷ್ಟ ಕಾಲ 





ಕಾಯ್ದಿಡುವುದು) 
ಸಂಬಳ , ಇತರೆ ಭತ್ಯೆಗಳ ಪಾವತಿ ವಹಿ ಮತ್ತು ಕಂಪ್ಯೂಟರ್‌ ವಹಿ. 





ಬಜೆಟ್‌ ಪುಸ್ತಕ / ಕಡತಗಳು, ಎಲ್ಲಾ ರೀತಿಯ ನಗದು ಪುಸ್ತ ಕಗಳು, ಹಣ ಪಾವತಿಗೆ 
ಸಂಬಂಧಿಸಿದ ರಿಜಿಸ್ಟರ್‌ಗಳು. 





ಪಿಂಚಣಿ ಪಾವತಿಗೆ ಸಂಬಂಧಿಸಿದ ಕಡತಗಳು, 





ಸರ್ಕಾರದ ಆದ್ಯಾದೇಶ , ಆದೇಶ , ಅಧಿಸೂಚನೆ, ಕಚೇರಿ ಆದೇಶ, ಸುತ್ತೋಲೆ,ನಡುವಳಿಗಳು. 





ಕಚೇರಿ ನಿರ್ವಹಣೆ ಕಡತಗಳು 





ಪೀಠೋಪಕರಣಗಳ ಖರೀದಿ ಕಡತ 





ಅಧಿಕಾರಿ/ ಸಿಬ್ಬಂದಿಗಳ ವೈಯಕ್ತಿಕ ಕಡತಗಳು 





ಕೇಂದ್ರ ಕಚೇರಿಯ ಮಾರ್ಗದರ್ಶನ , ನಿರ್ದೇಶನ, ಅಭಿಪ್ರಾಯ, ಸೂಚನೆಗಳು. 





ಅಂಕಿ ಅಂಶಗಳ ನಿರ್ವಹಣಾ ವಹಿಗಳು/ ವ್ಯವಹರಣೆಗಳು. 





11 


ಕಾರ್ಮಿಕ ಕಾಯ್ದೆಗಳಡಿ , ಸೇವಾ ನಿಯಮಗಳು ಮತ್ತು ಸಂಹಿತೆಗಳಡಿ ನಿರ್ವಹಿಸಲಾದ ವಹಿಗಳು. 








12 











ತೋಟ ಕಾರ್ಮಿಕ ಕಾಯ್ದೆಯಡಿಯಲ್ಲಿ ನೋಂದಣಿಗೆ ಸಂಬಂಧಿಸಿದ ಕಡತಗಳು 








೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ 


ಭಾಗ - ೩ 








13 


ಕರ್ನಾಟಕ ಕಾರ್ಮಿಕ ಪತ್ರಿಕೆಯ ಪ್ರತಿಗಳು/ಕಡತಗಳು. 





14 


ಇಲಾಖೆಯ ಆಡಳಿತ ವರದಿಗಳು. 





4 


ಎ' 





(ಅನಿರ್ಧಿಷ್ಠ ಕಾಲ 




















15 | ಜೀವನಧಾರ ಭತ್ಯೆ ಪಾವತಿಕಾಯ್ದೆಗೆ ಸಂಬಂಧಿಸಿದಂತೆ ಅರ್ಜಿ ಹಾಗೂ ಕಡತಗಳು ಕಾಡುವುದು) 

1 | ಕೇಂದ್ರ ಸರ್ಕಾರ, ಐ ಎಲ್‌ ಒ, ಉನ್ನತ ಸಂಸ್ಥೆಗಳಿಗೆ ಕಳುಹಿಸಿದ ಅಂಕಿ ಅಂಶಗಳು. 

2 | ಕಾರ್ಮಿಕ ಕಾನೂನು ಪುಸ್ತಕಗಳು. 

3 ಸಮಿತಿಗಳು , ಮಂಡಳಿಗಳಿಗೆ ಸಂಬಂಧಿಸಿದ ಕಡತಗಳು. 

4 | ಕೈವಿ.ಕಾಯ್ದೆಯಡಿ ನ್ಯಾಯ ನಿರ್ಣಯಕ್ಕೆ ಒಪ್ಪಿಸಿ , ಸರ್ಕಾರವು ಹೊರಡಿಸಿದ ಅಧಿಸೂಚನೆ ಅಥವಾ "ಬಿ" 
ಹಿಂಬರಹ ನೀಡಿದ ಕಡತಗಳು. (30 ವರ್ಷಗಳವರೆಗೆ 

ಸ ಕಾಯ್ದಿಡುವುದು) 


ವರ್ಗಾವಣೆ, ಮುಂಬಡ್ತಿ ವೇತನ ಮುಂಬಡ್ತಿ, ಗಳಿಕೆ/ಪರಿವರ್ತಿತ ರಜೆ ಶಿಸ್ತು ಕ್ರಮದ ಪ್ರಕ್ರಿಯೆಗಳು, 
ಅಡಳಿತಾತ್ಮಕ ವಿಷಯಕ್ಕೆ ಸಂಬಂಧಿಸಿದ ಎಲ್ಲಾ ಕಡತಗಳು. 





ಮಹಲೇಖಪಾಲಕರು ನಡಸಿದ ಲೆಕ್ಕ ಪರಿಶೊಧನಾ 
ಅನುಸರಣೆ,ಸಮಜಾಯಿಷಿ ಸಂಬಂಧಿತ ಕಡತಗಳು 


ತನಿಖೆಗಳು, ವರದಿಗಳು, 





ಕೈವಿವಾದಗಳ ಒಪ್ಪಂದದ ಕಡತಗಳು ಮತ್ತು ಒಪ್ಪಂದದ ಪ್ರತಿಗಳು. 





ಕೈ.ವಿವಾದಗಳ ವಿಫಲತಾ ವರದಿಗಳು 





ಕನಿಷ್ಟ ವೇತನ ಕಾಯ್ದೆಯಡಿ ಕಾರ್ಮಿಕ ನಿರೀಕ್ಷಕರು, ಹಿರಿಯ ಕಾರ್ಮಿಕ ನಿರೀಕ್ಷಕರು ದಾಖಲಿಸಿರುವ 
ದಾವೆ ಅರ್ಜಿಗಳ ಕಡತಗಳು 





ವೇತನ ಪಾವತಿ ಕಾಯ್ದೆಗೆ ಸಂಬಂಧಿಸಿದ ಕಡತಗಳು. 





ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಗೆ ಸಂಬಂಧಿಸಿದ ಕಡತಗಳು ಹಾಗೂ ಪರಿಹಾರ ಕೋರಿಕೆ ಅರ್ಜಿಗಳ 
ಕಡತಗಳು 





ವಿಧಾನ ಸಭೆ, ವಿಧಾನ ಪರಿಷತ್ತು, ರಾಜ್ಯ ಸಭೆ ಹಾಗೂ ಲೋಕಸಭೆಯ ಪ್ರಶ್ನೆ ಮತ್ತು ಉತ್ತರಗಳ 
ಕಡತಗಳು. 





ಸರ್ಕಾರಕ್ಕೆ ಕಳುಹಿಸಲಾದ ಅಂಕಿ ಅಂಶಗಳು. 





ಸ್ವೀಕೃತಿ ಮತ್ತು ಪತ್ರ ರವಾನೆ ವಹಿಗಳು. 





ಗುರಿ ನಿಗದಿ, ಸಾಧನೆಯ ವರದಿಗಳು, ಪ್ರಗತಿ ಪರಿಶೀಲನೆ ಕಡತಗಳು. 





ಟಿ.ಎ.ಬಿಲ್ಲುಗಳು, ಸಾದಿಲ್ವಾರು ಬಿಲ್ಲುಗಳ ವೋಚರುಗಳು , 
ರೆಮಿಟೆನ್ಸ್‌ ಪುಸ್ತಕ. 


ಚಲನಗಳು ಮತ್ತು ನಗದು ಪುಸ್ತಕ, 





10 


ಕರ್ನಾಟಕ ಕಾರ್ಮಿಕ ಪತ್ರಿಕೆಯ ಚಂದಾದಾರರ ವಹಿ. 





11 


ಪ್ರವಾಸ ಕಾರ್ಯಕ್ರಮಗಳ ಕಡತಗಳು. 





12 


ಮೇಲಿನ ಕಛೇರಿಗಳಿಗೆ ಕಳುಹಿಸುವ ಸಂಬಂಧಿತ ಕಡತಗಳು. 





13 


ಮೇಲಾಧಿಕಾರಿ ನಡೆಸುವ ಕಚೇರಿ ತನಿಖೆಗೆ ಮತ್ತು ಅನುಸರಣೆಗೆ ಸಂಬಂಧಿಸಿದ ಕಡತಗಳು. 


೨ 


29 


10 ವರ್ಷಗಳವರೆಗೆ 
ಕಾಯ್ದಿಡುವದು 





ಸಮಾನ ವೇತನ ಕಾಯ್ದೆಯಡಿ ದಾವೆ ಅರ್ಜಿಗಳ ಕಡತಗಳು ಹಾಗೂ ಆದೇಶಗಳು. 





ಕೈವಿ.ಕಾಯ್ದೆಯಡಿ ಲಾಕ್‌ ಔಟ್‌, ಮುಚ್ಚುವಿಕೆ, ಮುಷ್ಕರಗಳಿಗೆ ಸಂಬಂಧಿಸಿದ ಕಡತಗಳು. 





ಕಾರ್ಮಿಕ ಕಾಯ್ದೆ ಗಳಡಿ ಹೂಡಿದ ದಾವೆಗಳ ಹಾಗೂ ಮೊಕದ್ದಮೆಗಳ ಕಡತಗಳು. 





ದೂರವಾಣಿಗೆ ಸಂಬಂಧಿಸಿದ ಕಡತಗಳು 





ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿಯ ಕಡತಗಳು. 


“ಡಿ' 
5 ವರ್ಷಗಳವರೆಗೆ 
ಕಾಯ್ದಿಡುವದು 





ದಿನಚರಿ ಮತ್ತು ಅದಕ್ಕೆ ಸಂಬಂಧಿಸಿದ ಕಡತಗಳು. 





ಚಲನವಹಿಗಳು. 





ಎನ್‌.ಎಫ್‌.ಹೆಚ್‌.ಕಾಯ್ದೆ ಗೆ ಸಂಬಂಧಿಸಿದ ಕಡತಗಳು 











ಕಾರ್ಮಿಕ ಕಲ್ಯಾಣ ನಿಧಿ ವಂತೆಗೆ ಪಾವತಿಗೆ ಸಂಬಂಧಿಸಿದ ಕಡತಗಳು 











ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೫೧ 




















3 ಹೆರಿಗೆ ಭತ್ಯೆ ಕಾಯ್ದೆಯ ವಾರ್ಷಿಕ ವರದಿಗಳಿಗೆ ಸಂಬಂಧಿಸಿದ ಕಡತಗಳು “ಆ? 

4 ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಯಡಿ ಮಿಸ್‌ ಲೇನಿಯಸ್‌ ಕಡತಗಳು 1 

4 ಬೋನಸ್‌ ಪಾವತಿ ಕಾಯ್ದೆಯಡಿ ದೂರು ಅರ್ಜಿಗಳ ಕಡತಗಳು ವರ್ಷದವರೆಗೆ 
5 ಸಾರ್ವಜನಿಕ ದೂರು ಅರ್ಜಿಗಳ ಕಡತಗಳು ಕಾಯ್ದಿಡುವದು 
6 ಸಾಂದರ್ಭಿಕರಜಾ ವಹಿ ಹಾಗೂ ರಜಾ ಅರ್ಜಿಗಳು 

















VI: ಕಾರ್ಮಿಕ ಅಧಿಕಾರಿ ದ.ಕಉಪವಿಭಾಗ-2 ,ಮ೦ಗಳೂರು ಕಛೇರಿಯ ಅಧಿಕಾರಿ ಮತ್ತು ನೌಕರರ ನಿರ್ದೆಶಿಕೆ ಮತ್ತು ಪಡೆಯುತ್ತಿರುವ ವೇತನ 
(ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1(ಬಿ(0) & (೪0 )) ರನ್ವಯ 


























ಮಾಸಿಕ 
ಕ್ರಸಂ ಹೆಸರು/ಹುದ್ದೆ ಮನೆ ವಿಳಾಸ ದೂರವಾಣಿ 
ವೇತನ (ಒಟ್ಟು) 
1 ಶೀ ಎಂ.ಆನಂದ ಮೂರ್ತಿ ಕಾರ್ಮಿಕ ಅಧಿಕಾರಿ , ಡೋರ್‌ ನಂ:3E-19-1631/2, 1ನೇ ಮಹಡಿ, 2433132 
ದ.ಕ.ಉಪವಿಬಾಗ-2, ಮಂಗಳೂರು ರೂ.40280-00 | “ಗಾರ್ಡನ್‌ ವ್ಯೂ”, ಕದ್ರಿ 
ಗಾರ್ಡನ್‌, ಕದಿ ದೇವಸ್ಥಾನದ ರಸ್ತೆ ಮಂಗಳೂರು 
2 | ಶ್ರೀ ಯು.ಎಸ್‌. ದೇಶಪಾಂಡೆ, ರೂ.28,580-00 | ಮನೆ ನಂ:204, ದೀಪ ಅಪಾಟ್‌ ೯ ಮೆಂಟ್ಸ್‌ 2433132 
ಹಿರಿಯ ಕಾರ್ಮಿಕನಿರೀಕ್ಷಕರು, 1ನೇ ವೃತ್ತ ವಾನ ಬಿಚ್‌ ಹಾಲ್‌ (ಹರೇತ್‌, 
ಮಂಗಳೂರು ಮಂಗಳೂರು 
3 ಶೀ ಹೆಚ್‌ಪಿ.ಜ್ಞಾನೇಶ್‌, ರೂ.36980-00 15-9-499/3 ಮೆಲ್ಬೋಸ್‌ ಅಪಾರ್ಟ್‌ ಮೆಂಟ್‌, 2433132 
ಹಿರಿಯ ಕಾರ್ಮಿಕನಿರೀಕ್ಷಕರು, 2ನೆ € ವೃತ್ತ, ಲೋಬೋ ಲೇನ್‌.ಬೆಂದೂರ್‌, ಮಂಗಳೂರು 
ಮಂಗಳೂರು 
4 ಶೀಮತಿ ವಿಜಯಕುಮಾರಿ ರೂ.25495-00 ಕ್ವಾರ್ಟಸ್‌ ೯ ನಂ:ಬಿ-13, ಕೆಐಒಸಿಎಲ್‌ ಕಾಲೊನಿ, 2433132 
ಶೀಪಲಿಪಿಗಾರರು ಕಾವೂರು, ಮಂಗಳೂರು-575015. 
5 ಶೀ ಬಿ. ಮಾಧವರಾವ್‌ ರೂ.22540-00 ಶೀ ಗುರು ರಾಘವೇಂದ ಪಸಾದ್‌ ಮನೆ, 2433132 
ಗೂಪ್‌ "ಡಿ" ನೌಕರ ಪೇರ್ಲಗುರಿ, ರಾಧಾಕೃಷ್ಣ್‌ 
ಇ ನಗರ, ಕಾವೂರು ಅಂಚೆ, ಮಂಗಳೂರು-575015 
6 ಶೀ.ಕೆ.ಶಂಕರ ನಾಯಕ್‌ ರೂ.19130-00 ಕುಂಡೇರಿ ಹೌಸ್‌, ಅಂಚೆ:ಪೆರ್ಮುದೆ, 2433132 
ಗೂಪ್‌ "ಡಿ" ನೌಕರ ಕುಡಾಲ್‌ ಮೇರ್ಕಲ ಗಾಮ,ಬಂದ್ಯೋಡ್‌, 
5 ಕಾಸರ ಗೋಡು ತಾಲ್ಲೂಕು-671321 




















Vill ಕಾರ್ಮಿಕ ಅಧಿಕಾರಿ ದ.ಕ.ಉಪವಿಭಾಗ-2 ,ಮಂಗಳೂರು ಕಚೇರಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು 
(ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 4(1(ಬಿ(0/)) ರನ್ವಯ 
ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಕಾರ್ಮಿಕ ಅಧಿಕಾರಿ ದ.ಕಉಪವಿಭಾಗ-2 ,ಮಂಗಳೂರು ಕಛೇರಿಗೆ ಸಂಬಂಧಿಸಿದಂತೆ : 


ಸಾರ್ವಜನಿಕ ಮಾಹಿತಿ ಅಧಿಕಾರಿ: ಶ್ರೀ.ಡಿ.ಜಿ.ನಾಗೇಶ(ಪಭಾರ) ಸಹಾಯಕ ಕಾರ್ಮಿಕ ಆಯುಕ್ತರು ಮಂಗಳೂರು ವಿಭಾಗ , 
ಕರ್ನಾಟಕ ಬಿಲ್ಲಿಂಗ್‌, ಬೆಂದೂರವೆಲ್‌ ಸರ್ಕಲ್‌,ಕಂಕನಾಡಿ , ಮಂಗಳೂರು 
ದೂರವಾಣಿ / ಫ್ಯಾಕ್ಸ : 0824-2437479 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು: ಶ್ರೀ. ಎಂ.ಆನಂದ ಮೂರ್ತಿ ಕಾರ್ಮಿಕ ಅಧಿಕಾರಿ ದ.ಕ. ಉಪ - ವಿಭಾಗ 2 ಕರ್ನಾಟಕ ಬಿಲ್ಲಿಂಗ್‌, 
ಬೆಂದೂರವೆಲ್‌ ಸರ್ಕಲ್‌, ಕಂಕನಾಡಿ , ಮಂಗಳೂರು ದೂರವಾಣಿ: 0824-2433132 


ಮೇಲ್ಮನವಿ ಪ್ರಾಧಿಕಾರಿ: ಡಾ:ಬಾಲಕೃಷ್ಣ ಸಿ.ಹೆಚ್‌.ಉಪ- ಕಾರ್ಮಿಕ ಆಯುಕ್ತರು ಹಾಸನ ಪ್ರಾದೇಶಿಕ , “ಸುಪಜಾ” ನಂ:2077, 
ಡ್‌ ಸ ೨ 
ಮಿಷನ್‌ ಆಸತೆ ಮೊದಲನೇ ಕಾಸ್‌, ಅರಳೀಕಟ್ಟೆ ರಸ್ತೆ, ಉತ್ತರ ಬಡಾವಣೆ, ಹಾಸನ-573201 
ಬಿ Ry; ಆ ಎಡಿ ದಂ 
ದೂರವಾಣಿ / ಫ್ಯಾಕ್ಸ : 08172-268517 
ಶ್ರೀ. ಎಂ.ಆನಂದ ಮೂರ್ತಿ 
ಕಾರ್ಮಿಕಅಧಿಕಾರಿ ದ.ಕ. ಉಪ - ವಿಭಾಗ 2 


ಕರ್ನಾಟಕ ಬಿಲಿಂಗ್‌, ಬೆ೦ದೂರವೆಲ್‌ ಸರ್ಕಲ್‌, ಕಂಕನಾಡಿ , ಮಂಗಳೂರು 
PR.1526 


೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





OFFICE OF THE ASST.COMMISSIONER OF COMML.TAXES,LVO-020 
3RD FLOOR, V.V.TOWER, AMBEDKAR VEEDHI, BANGALORE-01. 
NOTIFICATION NO. ACCT/LVO-020/12-13, DATED:09-01-2013 


By virtue of the provisions of Rule 12(2) of the CST (Registration &Turnover) Rule 1957 and Rule 6(e) AND 6 (i) OF THE CST 
(Karnataka) Rule 1957, it is hereby notified for general information that the declaration in Form-F described below is declared to be 
obsolete and Invalid. 

































































NUMBER NAME & ADDRESS OF 
(INCLUDING THE DEALER TO REGISTRATION | THE ADDRESS OF DATE OF 
CODE NO.) OF WHOM DECLARATION CERTIFICATE THE DEALERTO ISSUE OF WHETHER 
SL.NO. | DECLARATION | FORMS IS/ARE ISSUED NO. OF THE WHOM THE FORMIS BY | LOST/STOLEN | REMARKS 
FORMS BY THE DEPARTMENT | DEALER UNDER DECLARATION THE DESTROYED. 
LOST/DESTROY WITH DATE OF C CST ACT 1956 IS/ARE SENT. DEALER 
ED OR STOLEN. FORM ISSUE. 
‘F’ Form Nos M/s Anchor Electricals 29700389082 M/s Anchor 28-04-2009 Destroyed Duly 
Put Ltd. Electricals Completed 
Pvt.Ltd.Gujarat Form 
1 (0-01 M/s. Anchor Electricals 29700389082 M/s Anchor 28-04-2009 Destroyed Duly 
0221263 Pvt. Ltd. Electricals Completed 
Pvt.Ltd.Gujarat Form 
2 (0-01 M/s. Anchor Electricals 29700389082 M/s Anchor 28-04-2009 Destroyed Duly 
0221264 Pvt. Lid. Electricals Completed 
Pvt.Ltd.Gujarat Form 
3 KA-F01 M/s. Anchor Electricals 29700389082 M/s Anchor 28-04-2009 Destroyed Duly 
0221265 Pvt. Ltd. Electricals Completed 
Pvt.Ltd.Gujarat Form 
4 (1-01 M/s. Anchor Electricals 29700389082 M/s Anchor 08-07-2008 Destroyed Duly 
0035221 Put. Ltd. Electricals Completed 
Pvt.Ltd.Gujarat Form 
5 (0-01 M/s. Anchor Electricals 29700389082 M/s Anchor 13-12-2008 Destroyed Duly 
0035243 Put. Ltd. Electricals Completed 
Pvt.Ltd.Gujarat Form 
6 (1-01 M/s. Anchor Electricals 29700389082 M/s Anchor 13-12-2008 Destroyed Duly 
0035244 Put. Ltd. Electricals Completed 
Pvt.Ltd.Gujarat Form 
7 (1-01 M/s. Anchor Electricals 29700389082 M/s Anchor 13-12-2008 Destroyed Duly 
0035245 Put. Ltd. Electricals Completed 
Pvt.Ltd.Gujarat Form 
8 (0-01 M/s. Anchor Electricals 29700389082 M/s Anchor 10-04-2008 Destroyed Duly 
0035267 Put. Ltd. Electricals Completed 
Pvt.Ltd.Gujarat Form 
Asst. Commissioner of Commi. Taxes LVO-020, 
PR.44 Bangalore. 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 
NO:MIN CR/72/12-13 DATED:24-01-2013 


ವಿಷಯ ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌) ನಿಯಂತ್ರಣ ಅಧಿನಿಯಮ 2011 ರಂತೆ ಕಲ್ಲುಪುಡಿ ಮಾಡುವ ಘಟಕಗಳಿಗೆ 
ಸುರಕ್ಷಿತ ವಲಯದ ಘೋಷಣೆ ಸಂಬಂಧವಾಗಿ. 


ಉಲ್ಲೇಖ: 1. ದಿನಾಂಕ : 22-11-2012 ರಂದು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಸಭೆ ನಡುವಳಿಗಳು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೫೩ 





2. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪತ್ರ ನಂ. 152 ರಿಂದ 155/PCB-84/MIN/2012/6394 . 
3. ಹಿರಿಯ ಭೂವಿಜ್ಞಾನಿ ಇಲಾಖಾ ಕಛೇರಿ ಪತ್ರ ಸಂಖ್ಯೆ : ಗಭೂಇ/ಹಿಭೂವಿ/ಚಿಖವಿ/ ಜಸುವಲಯ/2012-13 
ದಿನಾಂಕ : 21-11-2012. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌) ನಿಯಂತ್ರಣ ಆಧ್ಯಾದೇಶ 2011 ರ ನಿಯಮ 
6(5) ರಂತೆ ಈ ಕೆಳಗೆ ನಮೂದಿಸಿರುವ ಪ್ರದೇಶಗಳನ್ನು ಕಲ್ಲುಪುಡಿ ಮಾಡುವ ಘಟಕಗಳನ್ನು (ಕ್ರಷರ್‌ಗಳನ್ನು) ಸ್ಥಾಪಿಸಲು ಉಲ್ಲೇಖ 1 ಮತ್ತು 2 ರಂತೆ 
ಸುರಕ್ಷಿತ ವಲಯವೆಂದು ಗುರುತಿಸಿದ್ದು, ಇದನ್ನು ಸಾರ್ವಜನಿಕರ ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ಕಲ್ಲುಪುಡಿ ಮಾಡುವ ಘಟಕಗಳನ್ನು ನಡೆಸುವವರು ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌) ನಿಯಂತ್ರಣ ಆಧ್ಯಾದೇಶ 2011 ರ 
ನಿಯಮ 3(1)) ರ ಅನುಸಾರ ಲೈಸೆನ್ಸ್‌ನ್ನು ಪಡೆಯಬೇಕಾಗಿದೆ. ನಿಯಮ 3(2) ರಂತೆ, ಈ ಆಧ್ಯಾದೇಶ ಪ್ರಾರಂಭವಾದ ದಿನಾಂಕದಂದು ಯಾವುದೇ 
ಪ್ರಾಧಿಕಾರದಿಂದ ನೀಡಲಾದ ಲೈಸೆನ್ಸ್‌ನೊಂದಿಗೆ ಕಲ್ಲುಪುಡಿ ಮಾಡುವ ಘಟಕದ ವ್ಯವಹಾರವನ್ನು ನಡೆಸುತ್ತಿರುವ ಯಾವೊಬ್ಬ ವ್ಯಕ್ತಿಯು ಮೂರು 
ತಿಂಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು, ಲೈಸೆನ್ಸ್‌ ದೊರೆತ ಮೇಲೆ ತಮ್ಮ ಅಸ್ತಿತ್ವದಲ್ಲಿರುವ ಕಲ್ಲುಪುಡಿ ಮಾಡುವ ಘಟಕವನ್ನು ಆರು ತಿಂಗಳೊಳಗಾಗಿ ಸುರಕ್ಷಿತ 
ವಲಯಕ್ಕೆ ಸ್ಥಳಾ೦ತರಿಸತಕ್ಕದ್ದು. ಕಲ್ಲುಪುಡಿ ಮಾಡುವ ವ್ಯವಹಾರಗಳನ್ನು ಕೈಗೊಳ್ಳಲು ಲೈಸೆನ್ಸ್‌ ಮಂಜೂರಾತಿಗಾಗಿ ಅಗತ್ಯ ದಸ್ತಾವೇಜುಗಳು ಮತ್ತು ನಿಗದಿತ 
ಶುಲ್ಕಗಳೊಡನೆ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳಾದ ಹಿರಿಯ ಭೂವಿಜ್ಞಾನಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಇವರಿಗೆ ಸಲ್ಲಿಸತಕ್ಕದ್ದು. 

ಲೈಸೆನ್ಸ್‌ ಮಂಜೂರಾತಿ ಅಥವಾ ನಿರಾಕರಣೆಯನ್ನು ಸ್ಥಳ ಪರಿಶೀಲನೆ, ಲೈಸೆನ್ಸ್‌ನ ಇತರೇ ಷರತ್ತುಗಳ ನೆರವೇರಿಕೆಯ ಬಗ್ಗೆ ಯುಕ್ತ ಸತ್ಕಾಪನೆ 
ತರುವಾಯ ಮಾಡಲಾಗುವುದು. ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳಿಗಾಗಿ (ಕ್ರಷರ್‌) ಗುರುತಿಸಿರುವ ಸುರಕ್ಷಿತ ವಲಯಗಳ ವಿವರಗಳು ಈ 
ಕೆಳಕಂಡಂತಿವೆ. 


ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಸ್ಟೋನ್‌ ಕ್ರಷರ್‌ಗಳ ಸುರಕ್ಷಿತ ವಲಯ 
ಲ ೧ ೧ ಟಿ ps) [AY 












































ಕ್ರಸಂ. ತಾಲ್ಲೂಕು ಗ್ರಾಮ ಸ.ನಂ. ವಿಸ್ತೀರ್ಣ (ಎಕರೆ) ಜಮೀನು ವರ್ಗೀಕರಣ 
1 ಚಿಂತಾಮಣಿ ನರಸಾಪುರ 01 40.00 ಸರ್ಕಾರಿ 
ಗೌನಿಪಲ್ಲಿ 65 37.03 ಸರ್ಕಾರಿ 
2 ಬಾಗೇಪಲ್ಲಿ ಪೋತೆಪಲ್ಲಿ 10 45.14 ಸರ್ಕಾರಿ 
ಹೊಸಹುಡ್ಯ 59 29.09 ಸರ್ಕಾರಿ 
3 ಗೌರಿಬಿದನೂರು ಅರಸಾಲಬಂಡೆ 55 10.00 ಸರ್ಕಾರಿ 
4 ಗುಡಿಬಂಡೆ ಕಾಟೇಗಾರಹಳ್ಳಿ 05 38.22 ಸರ್ಕಾರಿ 





ಈ ಮೇಲ್ಕಂಡ ಕಲ್ಲುಪುಡಿ ಮಾಡುವ ಕ್ರಷರ್‌ ಸುರಕ್ಷಿತ ವಲಯಕ್ಕೆ ಅರಣ್ಯ, ವ್ಯವಸಾಯ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳು ಒಪ್ಪಿಗೆಯನ್ನು 
ಸೂಚಿಸಿರುತ್ತಾರೆ. 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ವಿಧಿಸಿರುವ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 


ಆ 

1. There shall not be construction of any building or other structures within 1 Km radius the boundary of Safer Zone. 

2. Action shall be initiated to construct an appropriate boundary around the safer zone and there shall be planting of tall growing 
foliage bearing perennial trees all along the boundaries. At least five such rows growing leafy trees shall form a curtain to the 
surrounding area so that there is no escape of dust particles to its surrounding limits. 

3. Each Stone Crusher shall be allocated with a minimum area of 1 Acre of land in the Safer Zone as per the requirement of the 
Karnataka Regulation of stone crushers Act, 2011. 

4. Link roads and Internal roads within the safer zone shall be properly tarred and maintained so that fugitive emissions are 
reduced. The ambient air quality in the Safer Zone shall conform to the National Ambient Air Quality Standards as specified in 
Environment (protection) Seventh Amendment Rules, 2009. 

5. The entire area shall have a planned rain water harvesting system so that the location is reliant as far as water requirement is 
concerned. 

6. This Notification is subject to any judgment/s of the Hon'ble Supreme Court of High Court or any other Courts that may be 
pronounced from time to time in the said matter of Safer Zone. 

7. The Applicant shall shift the Crusher to the Safer Zone within the time prescribed under The Karnataka Regulation of Stone 
Crushers Act, 2011. 

8. There shall not be any complaint w.e.t. Water & Air pollution against the crusher proposed to be establishment in the Safer 
Zone. 


This notification is subject to the conditions of the Karnataka Regulation of Stone Crusher Act, 2011 and Rules, 2012. 


ಜಿಲ್ಲಾಧಿಕಾರಿಗಳು, 
PR.94 ಚಿಕ್ಕಬಳ್ಳಾಮರ ಜಿಲ್ಲೆ. 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘Old and used 
machinery’ - reg. 
Ref: Application dated: 12-07-2012 of M/s.Arun Engineering and Industrial Works, Bangalore. TIN No.-29140648574. 

In the application cited above of M/s. Arun Engineering and Industrial Works, No.25, 10" Cross, 4" Block, Peenya, 
Bangalore-560058 has sought clarification regarding the rate of tax applicable on ‘old and used machinery’. 

2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 

3. Hence the following clarification is issued. 


CLARIFICATION NO.CLR.CR.64/12-13, DATED: 03-08-2012 


It is clarified that ‘Old and used machinery’ are liable to tax at 14% till 31.07.2012 and 14.5% from 01.08.2012 onwards 
under Section 4(1)(b) of the Karnataka Value Added Tax Act,2003. 


YOGENDRA TRIPATHI 
Commissioner of Commercial Taxes, 


PR.1538 (Karnataka), Bangalore 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003. 
Sub: KVAT Act, 2003 - Clarification under Section 59(4) regarding the rate of tax applicable on ‘Ready to 
cook gravy mix’ - reg. 
Ref: Application dated: 12-07-2012 of M/s. General Mills India Pvt. Ltd., Bangalore. TIN No.-29150098627. 


In the application cited above of M/s. General Mills India Pvt. Ltd., ೫೦.17, 78 and T9, 3° Floor, Swastik Manandi Arcade, 
S.C. Road, Seshadripuram, Bangalore-560020 has sought clarification regarding the rate of tax applicable on ‘Ready to cook gravy 
mix’. 

2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 


of assessments and collection of revenue. 


3. As requested, the applicant was heard on 12.10.2012 . During hearing, the applicant's authorised representative Sri. 
Dhananjay G.Hegde, Chartered Accountant has filed details of parampara gravy mix and also produced samples. He has 
submitted that the applicant's products are culinary pastes prepared by blending various spices and condiments with other 
ingredients like fresh corriander leaves, green chillies, tomato powder etc., as appropriate to the product. He has further submitted that 
the products are not masala powder and also not instant mix. 


4. After examining the submissions of the applicant and the samples produced the following clarification is issued. 
CLARIFICATION NO.CLR.CR.63/12-13, DATED: 26.11.2012 
It is clarified that ‘Ready to cook gravy mix’ is liable to tax at 14.5% from 01-08-2012 under section 4(1)(b)(iii) of Karnataka 
Value Added Tax Act, 2003. 


YOGENDRA TRIPATHI 
Commissioner of Commercial Taxes, 


PR.1553 (Karnataka), Bangalore 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ೩೫೫ 





COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘HSS Tool bits and 
Solid carbide cutting tools-reg. 
Ref: Application dated: 17-10-2012 of M/s. Prakash Enterprises, Bangalore. TIN-29360749527. 
In the application cited above of M/s. Prakash Enterprises, No.577, 2° Main, MICO Layout, BTM 2 Stage, Bangalore- 
560076 has sought clarification regarding the rate of tax applicable on ‘HSS Tool bits and Solid carbide cutting tools’. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 

3. Hence the following clarification is issued. 

CLARIFICATION NO.CLR.CR.137/12-13, DATED: 05-12-2012 
It is clarified that interchangeable tools for machine tools namely ‘HSS Tool bits and Solid carbide cutting tools’ are liable to tax 
at 5.5% with effect from 01.08.2012 under entry SI.No.93(7) of Third Schedule to the Karnataka Value Added Tax, 2003. 
YOGENDRA TRIPATHI 
Commissioner of Commercial Taxes, 
PR - 1563 (Karnataka), Bangalore 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on Moulds for Plastics’— 
reg. 
Ref: Application dated: 22-06-2012 of M/s. Bilva Mould Technologies, Bangalore. TIN-29560401672 
In the application cited above of M/s. Bilva Mould Technologies, No.568/43, Tigalarapalya Road, Kariobanahalli, Peenya 
2 Stage, Bangalore-560058 has sought clarification regarding the rate of tax applicable on Moulds for Plastics. 


2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 

3. Hence the following clarification is issued. 

CLARIFICATION NO.CLR.CR.56/12-13, DATED: 28-08-2012 

It is clarified that ‘Moulds for plastics’ covered under CET code 8480 are liable to tax at 5.5% with effect from 01.08.2012 
under entry 20 of Third Schedule to the Karnataka Value Audit Tax 2003 read with Sl.No. 34 of the table in the Notification-| No. FD 
316 CSL 2005 dated: 05.08.2005 issued under Section 4(3) of the said Act. 

YOGENDRA TRIPATHI 
Commissioner of Commercial Taxes, 
(Karnataka), Bangalore 
PR - 1537 


, COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION UNDER 
SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘Reducers -re 
Ref: Application dated:08.10.2012 of M/s. Bangalore Inks & coatings Pvt. Lid., TIN:29590843248. 


In the application cited above of M/s. Bangalore Inks & Coatings Pvt. Lid., No.11-B, KIADB Industrial Area, 1° Phase, 
Kumbalagodu, Mysore Road, Bangalore-560074 has sought clarification regarding the rate of tax applicable on ‘Reducers’. 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೭, ೨೦೧೩ ಭಾಗ - ೩ 





2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose of maintaining uniformity in the 
work of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the work 
of assessments and collection of revenue. 

3 Hence the following clarification is issued. 

CLARIFICATION NO.CLR.CR.131/12-13, DATED: 17.11.2012 

It is clarified that ‘Reducers’ are liable to tax at 5.5% from 01.08.2012 as per Sl. No.127 of the table in the notification No. FD 
197 CSL 2005 (6) dated: 30.04.2005 issued under section 4(1) of the KVAT Act, 2003. 

YOGENDRA TRIPATHI 


Commissioner of Commercial Taxes, 
PR - 1556 (Karnataka), Bangalore 


ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ, ಮಡಿಕೇರಿ ಇವರ ನ್ಯಾಯಾಲಯದಲ್ಲಿ. 
ಸ9:ಅಎಕ್ಸ್‌ಆ:ಸಿಆರ್‌ಎ90:43:2008-09 ದಿನಾಂಕ:2-11-2012 


ಉಪಸ್ಲಿತರು : ಹೆಚ್‌.ಎನ್‌.ಆನಂದ್‌,ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಉಪ ಆಯುಕ್ತರು, ಕೊಡಗು ಜಿಲ್ಲೆ. ಮಡಿಕೇರಿ. 


[> 


ಫಿರ್ಯಾದುದಾರರು ವಿರುದ್ದ ಆರೋಪಿಗಳು 
ಆರಕ್ಷಕ ಉಪ ನಿರೀಕ್ಷಕರು, ಎ.ಪಿ ಗಿರೀಶ್‌ ಬಿನ್‌ ಎ.ಪಿ.ಪೊನ್ನಪ್ಪ ಆಟೋ ಡೈವರ್‌, 
ಕುಶಾಲನಗರ ಪೋಲಿಸ್‌ ಠಾಣೆ, ಚಿಕ್ಕಬೆಟ್ಟಗೇರಿ ಗ್ರಾಮ, ಕುಶಾಲನಗರ 


ಪ್ರಕರಣದ ಮುಖ್ಯಾಂಶಗಳು:- 


ದಿ:15-12-2008ರಂದು ಆರಕ್ಷಕ ಉಪ ನಿರೀಕ್ಷಕರು, ಕುಶಾಲನಗರ ಠಾಣೆ ಇವರ ಕರ್ತವ್ಯದ ಮೇರೆಗೆ ಕುಶಾಲನಗರದಿಂದ ಸಿದ್ಧಾಪುರಕ್ಕೆ ಬೇಟಿ 
ನೀಡಿ ಸಿದ್ದಾಪುರದಿಂದ ಕುಶಾಲನಗರಕ್ಕೆ ಬರುತ್ತಿರುವಾಗ ದೊರೆತ ದೂರವಾಣಿ ಮಾಹಿತಿಯಂತೆ ಆಟೋರಿಕ್ಷಾ ಸಂ:ಕೆಎ-12-8625ರ ಆಟೋರಿಕ್ಷಾದಲ್ಲಿ 
ಅಕ್ರಮವಾಗಿ ಮದ್ಯವನ್ನು ಸಾಗಾಟ ಮಾಡುತ್ತಿರುವುದಾಗಿ ತಿಳಿಸಿದ ಮೇರೆಗೆ ಪತ್ತೆಹಚ್ಚಿ ಸದರಿ ಆಟೋರಿಕ್ಷಾದಲ್ಲಿದ್ದ ಅಕ್ರಮ ಮದ್ಯ 48+48ರಂತೆ 96 ಕ್ವಾಟರ್‌ 
ಬಾಟಲಿ ಮದ್ಯವನ್ನು ವಾಹನ ಸಮೇತ ವಶಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮದ ಬಗ್ಗೆ ಅಧಿಕೃತ ಅಧಿಕಾರಿಗಳ ಅನುಮತಿಯನ್ನು ಪಡೆದು ಅಬಕಾರಿ 
ನಿರೀಕ್ಷಕರು, ಸೋಮವಾರಪೇಟೆ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ತದನಂತರ ವಾಹನದ ಮಾಲೀಕರಿಗೆ ದಿ:15-1-2009ರಂದು 43"ಬಿ' ರಡಿಯಲ್ಲಿ ಕಾರಣಕೇಳಿ ನೋಟೀಸ್‌ ನೀಡಲಾಗಿದ್ದು, ದಿ.2-2-2009 ರಂದು 
ವಾಹನದ ಮಾಲೀಕರು ಅವರ ಪರ ವಕೀಲರಿಂದ ಅರ್ಜಿಯನ್ನು ಸಲ್ಲಿಸಿ ವಾಹನವನ್ನು ಮದ್ಯಂತರ ಬಿಡುಗಡೆಗಾಗಿ ರೂ.22000/(ಇಪ್ಪತ್ತೆರಡು ಸಾವಿರ)ಗಳ 
ಬ್ಯಾಂಕ್‌ ಗ್ಯಾರಂಟಿಯನ್ನು ಪಡೆದು ಮದ್ಯಂತರಿಕವಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 


ತದನಂತರ ಪ್ರಕರಣ ವಿಚಾರಣೆಯನ್ನು ಪ್ರಾರಂಬಿಸಲಾಗಿದ್ದು ದಿ:29-6-2009ರ ಆದೇಶದಂತೆ ವಾಹನದ ಮಾಲೀಕರು ಷರತ್ತುನ್ನು ಪಾಲಿಸದೆ 
ವಿಚಾರಣೆಗೂ ಸಹ ವಾಹನದೊಂದಿಗೆ ಹಾಜರಾಗದೆ ಷರತ್ತು ಉಲ್ಲಂಘನೆ ಮಾಡಿರುವ ಕಾರಣದಿಂದ ದಿ:21-11-2011ರಂದು ವಾಹನ ಮತ್ತು ಬ್ಯಾಂಕ್‌ 
ಗ್ಯಾರಂಟಿಯನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಲಾಗಿತ್ತು ಈ ಸಂಬಂಧವಾಗಿ ವಾಹನದ ಮಾಲೀಕರು ಘನ ಸೆಷನ್ಸ್‌ 
ನ್ಯಾಯಾಲಯದಲ್ಲಿ ಕ್ರಿಅಪೀಲುಸಂ:45/1ರಂತೆ ದಿ:12-7-12ರಂದು ಮೇಲ್ಮನವಿ ಸಲ್ಲಿಸಿದ್ದು, ಮಾನ್ಯ ನ್ಯಾಯಾಲಯವು ವಿಚಾರಣೆಯನ್ನು ನಡೆಸಿ ಪ್ರಾಧಿಕಾರದ 
ಮುಟ್ಟುಗೋಲು ಆದೇಶವನ್ನು ವಜಾಗೊಳಿಸಿ ಆದೇಶ ನೀಡಿರುತ್ತದೆ. ಈ ಸಂಬಂಧ ಪ್ರಕರಣವನ್ನು ಜಿಲ್ಲಾ ಸತ್ರನ್ಯಾಯಾಲಯ ಮಡಿಕೇರಿ ಇವರ ದಿ:12-7-12ರ 
ಆದೇಶಕ್ಕೆ ಅನುಗುಣವಾಗಿ ಪುನರ್‌ಪ್ರಾರಂಭಿಸಿ ವಾಹನದ ಮಾಲೀಕರಿಗೆ ಕಾನೂನಿನ ಅನ್ವಯ ದಿ:3-8-12ರಂದು ವಿಚಾರಣೆಯನ್ನು ನಿಗಧಿಪಡಿಸಲಾಗಿತ್ತು. 
ಸದರಿ ದಿನಾಂಕದಂದು ವಾಹನದ ಮಾಲೀಕರು ಹಾಜರಾಗಿ ಪ್ರಕರಣವನ್ನು ನಡೆಸುವ ಬಗ್ಗೆ ಸಮಯಾವಕಾಶವನ್ನು ಕೋರಿರುತ್ತಾರೆ. ಅವರ ಕೋರಿಕೆಯಂತೆ 
ಸಮಯಾವಕಾಶ ನೀಡಿ ದಿನಾಂಕ:3-10-12 ಕ್ಕೆ ನಿಗಧಿಪಡಿಸಲಾಯಿತು. ಸದರಿ ದಿನದಂದು ವಾಹನದ ಮಾಲೀಕರು ಮತ್ತೆ ಪುನ: ಸಮಯ ಕೋರಿದ್ದು ದಿ:2- 
11-12ಕ್ಕೆ ಮುಂದೂಡಲಾಗಿತ್ತು. ದಿ:2-11-12ರಂದು ವಾಹನದ ಮಾಲೀಕರು, ತನಿಖಾಧಿಕಾರಿಗಳು ಮತ್ತು ಮಾಲೀಕರ ಪರ ವಕೀಲರು ಹಾಜರಿದ್ದು 
ಪ್ರಾಧಿಕಾರದ ಮುಂದೆ ವಕಾಲತು ಮತ್ತು ಮೆಮೋ ನೀಡಿ ಈಗಾಗಲೆ ವಾಹನದ ಮಾಲೀಕರು ವಾಹನದ ಮೌಲ್ಯಕ್ಕೆ ಸಮನಾಗಿ ನೀಡಿರುವ 
ರೂ.22000/(ಇಪ್ಪತ್ತೆರಡು ಸಾವಿರ) ಸಾವಿರವನ್ನು ಸರಕಾರಕ್ಕೆ ತೆಗೆದುಕೊಂಡು ವಾಹನದ ಮೇಲಿನ ಪ್ರಕರಣವನ್ನು ಮುಕ್ತಾಯಗೊಳಿಸಿ ಕೊಡಬೇಕಾಗಿ 
ಪ್ರಾರ್ಥಿಸಿರುತ್ತಾರೆ. 
ಈ ಹಿನ್ನೆಲೆಯಲ್ಲಿ ವಾಹನದ ಮಾಲೀಕರು ನೀಡಿರುವ ವಾಹನದ ಮೌಲ್ಯಕ್ಕೆ ಸಮನಾದ ರೂ.22,000/ (ಇಪ್ಪತ್ತೆರಡು ಸಾವಿರ)ಗಳ ಬ್ಯಾಂಕ್‌ 
ಗ್ಯಾರಂಟಿಯನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಸರಕಾರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಪ್ರಕರಣವನ್ನು ಮುಕ್ತಾಯ ಗೊಳಿಸುವುದು 
ಸೂಕ್ತವೆಂದು ತೀರ್ಮಾನಿಸಿ ಈ ಕೆಳಗಿನಂತೆ ಆದೇಶ ನೀಡಿರುತ್ತೇನೆ. 


ಆದೇಶ ಸಂ:ಅಎಕ್ಸ್‌ಆ:ಸಿಅರ್‌ಎಂ:43:2008-09, ದಿ:2-11-2012. 


ಹೆಚ್‌.ಎನ್‌.ಆನಂದ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಕೊಡಗು ಜಿಲ್ಲೆ, ಮಡಿಕೇರಿ ಆದ ನಾನು 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಾಹನದ ಮಾಲೀಕರು ದಿನಾಂಕ:2-11-12ರಂದು ನೀಡಿರುವ ಕೋರಿಕೆಯಂತೆ ಹಾಗೂ 
ನ್ಯಾಯಾಲಯದ ದಿ:12-7-12ರ ಆದೇಶದಂತೆ ವಾಹನದ ಮಾಲೀಕರು ಈಗಾಗಲೆ ನೀಡಿರುವ ವಾಹನದ ಮೌಲ್ಯಕ್ಕೆ ಸಮನಾದ ರೂ.22,000/ (ಇಪ್ಪತ್ತೆರಡು 
ಸಾವಿರ)ಗಳನ್ನು ಸರಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಸರಕಾರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಪ್ರಕರಣವನ್ನು ಮುಕ್ತಾಯಗೊಳಿಸಿ ಆದೇಶ 
ನೀಡಿರುತ್ತೇನೆ. 

ಅಧಿಕೃತ ಅಧಿಕಾರಿಗಳು ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 

PR - 1579 ಕೊಡಗು ಜಿಲ್ಲೆ, ಮಡಿಕೇರಿ 


